ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ | 
Volume 150 | 


ಬೆಂಗಳೂರು, ಗುರುವಾರ, ಅಕ್ಟೋಬರ್ ೮ , ೨೦೧೫ ( ಅಶ್ವಯುಜ ೧೬ , ಶಕ ವರ್ಷ ೧೯೩೭) 
Bengaluru , Thursday, October 8 , 2015 ( Aashwayuja 16 , Shaka Varsha 1937 ) 


| ಸಂಚಿಕೆ ೪೧ 
Issue 41 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

FINANCE SECRETARIAT 


Sub : 


Passing of External Loans availed by State Government to Autonomous Institutions (Boards/ 
Authorities/Corporation ) - Terms & Conditions and other procedural aspects 


Read : 


1. 
2. 


TheKarnataka Financial Code, 1958 
No. F.4 (17)- B ( SE) 79. Gol, Ministry of Finance , DEA Dated 28/06/ 1980 
The External Aid Manual- Department of Economic Affairs 
G.0 . No. FD 01 BLA 2013, Dated 26 -11 -2013. 


m 


4. 


PREAMBLE : 

Government of Karnataka avails External Aid (Loans) through Government of India to implement projects in areas like Health 
Irrigation , Urban Development, Rural Development and Public Works . The Externally Aided Projects are being implemented by Different 
Departments of Government and various Autonomous Institutions (Boards/ Authorities/Corporation ) like BESCOM , BWSSB , BBMP , 
BDA etc ., 

The External Assistance to the state is passed on by Government of India as Additional Central Assistance . For the Loans 
signed prior to 2005 April the assistance is passed on by Government of India as loan and grant in the ratio 70 :30 (70 % Loan & 30 % 
Grant). That is , the Loan /Grant received by the Donor Agency irrespective of the interest rate is passed on as loan and grant. The 
fluctuation in the exchange rate is borne by the Government of India . The loan portion of the State Government is returned to 
Government of India in Indian rupee as part of Block Loans for State Plan Schemes and the interest rate is fixed by the Government of 
India , which varies from time to time. 

This policy was changed from 1st April 2005 , and the assistance is now passed on Back to Back basis i.e , as per the loan 
conditions of External Agency and fluctuation in the exchange rate to be met by the concerned state . 

The External Aid is passed on to Government Department, para -statal organization and Autonomous Institutions. In the case 
of Autonomous Institution MoU is generally signed for passing on the loan , but specific terms & conditions are to be issued separately. 

In view of this , the Project Monitoring Unit , Finance Department has to frame, in each case, Terms & Conditions for 
repayment of external loan passed on to various Autonomous Institutions (Boards/ Authorities/ Corporation ) like BESCOM , BWSSB , 
BBMP, BDA etc., to implement projects . Therefore , in order to bring in uniformity in the procedures it has been decided to frame general 
terms & conditions for repayment of external loans passed on to the Autonomous Institutions . Hence , this order. 

GOVERNMENT ORDER NO . FD 19 PMU 2015 , BENGALURU DATED 30th MAY 2015 
1. Types of Loans: 

There would be two categories of loans - Block loans for loans signed prior to 1st April 2005 and Back to Back loans for loan 
signed after 1st April 2005 . 


(೯೦೧) 


TOG 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


200 0 


A . Terms & Condition for Block loans Disbursal: 

1. The External assistant (ACA) is released as 70 % loan & 30 % grant. 
2 . The loan portion will carry the interest rate fixed by Government of India , Ministry of Finance, Department of 

Expenditure , Plan Finance - 1 Division from time to time. 
The maturity period of the loan will be 20 years and repayments being made in 20 annual equal instalments 
together with interest on the outstanding balance commencing from the following year . However, 50 % of these 
loans will enjoy a 5 year grace period , after which repayment of these loan will be effected in 15 annual equal 
instalments. 
The amounts annually payable (by way of Principal and Interest ) would be recovered half-yearly . 
The Repayment of loan (Principal & Interest) by the autonomous institutions commences after loan is completely 
drawn . 


^ 


0 


0 


o 


* 


The borrowing institutions shall pay penal interest at the rate of 2 .75 % of the month in the event of any delay in 
payment of the loan and interest to the state Government and the State Government will also be at liberty to debit 
the loan amount or the payment of interest outstanding along with the penal interest From subsidy and grants 
payable to the borrowing institutions. 
Waiver of principal and interest dues shall not be considered , 
Requests for modifications of terms & conditions loans would normally not be encouraged. 
Conditions for pre -payment of Principal and Interest dues shall be decided by the Finance Department as and when 

the borrowing institutions propose for pre-payment. 
10 . Government reserve to themselves the right to vary the rates of ordinary and penal interest in particular cases 

according to circumstances . 
B . Terms & Condition for Back to Back loans disbursal: 

1. The External assistance (ACA ) is released as 100 % loan 

The loan will carry the interest rate as fixed by the Donor Agency in the loan Agreement 
The borrowing institutions shall be liable to bear exchange rate fluctuations and pay the INR equivalent of principal 
& interest due in different currencies (Dollar, SDR Yen etc.,). 

The repayment of principal is as per the Amortization schedule in the loan agreement. 
5 . The borrowing institutions shall pay penal interest at the rate of 2 .75 % of the month in the event of any delay in 

payment of the loan and interest to the state Government and the State Government will also be at liberty to debit 
the loan amount or the payment of interest outstanding along with the penal interest from subsidy and grants 
payable to the borrowing institutions. 
Waiver of principal and interest dues shall not be considered. 
Requests for modification of terms & conditions of loans would normally not be encouraged. However, if the 
Government ofKarnataka opts for changes in loan condition with the External Funding Agency the same conditions 
will be extended to the Borrowing Institutions. 
Conditions for pre -payment of Principal and Interest dues shall be decided by the Finance Department as and when 

the borrowing institutions propose for pre -payment. 
9 . Government reserve to themselves the right to vary the rates of ordinary and penal interest in particular cases 

according to circumstances . 
2 . Applicability : 

1. The Loan conditions mentioned at S1 .No. A above is applicable to loans signed prior to 1st April 2005 for 

implementing Externally Aided Projects by the various Autonomous Institution (Boards/ Authorities /Corporations ) 

(Block loans) 
2. The loan conditions mentioned at Sl. No . В is applicable to loans signed after 1st April 2005 for implementing, 

Externally Aided Projects by the Various Autonornous Institutions (Boards/Authorities/Corporations ) (Back to Back 

loans). 

3 . The loan conditions mentioned at SL No. A & B will not apply when External Aid /Assistance is released as Grant. 
3 . Loan Sanction & RepaymentOrders : 

1. The Administrative Department has to necessarily mention the debt servicing responsibility of the respective 

Autonomous Institutions /Boards /Corporations while issuing Government Order for Implementation of Project, 


ܩܶ 


7 . 


ܣ 


2010 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


Toa 


. 


specifying the tenure of loan , nature of the loan and exact purpose for which the loan is sanctioned viz. Sanction 
Order. 
The Administrative Department has to issue terms and conditions of loan as per SL No. A & B after the closure of 
Loan drawal from the Donor agency, in the prescribed format i.e , Annexure -l if the terms & conditions of loan is at 
variance with general terms & conditions listed at SL A & B , then the loan repayment terms & conditions should 
specifically mention this aspect. 
Prior concurrence of Finance Department should be obtained for issue of terms & conditions. 
The Repayment ( Terms & Conditions) Order should also mention the prescribed authority (Preferably the Internal 
Financial Advisors of Respective Department Heads/Secretariat Heads) responsible for maintaining Demand and 
Collection Book ( DCB) loan recovery details , issue of acceptance of balance of the loan and periodical reconciliation 

of accounts with Finance Department (Project Monitoring Unit). 
5 . Copies of Loan Sanction and Repayment Orders should be sent immediately after issue to the Finance Department, 

Project Monitoring Unit . 
4 . Review and Monitoring of Loan recovery 

The prescribed authority shall keep close watch on timely repayments of loans and recovery of interest thereon . A 
notice shall be given to the borrowers at least a month in advance of the due date of payment of instalments of 
principal and/or interest thereon as prescribed in Annexure- II . All and hence non -receipt of this notice shall not be 
allowed as an excuse /reason for the borrower not to pay his dues in a timely manner . 
Loan repayment interest payments due from the borrowers shall also be reviewed by the prescribed authority on a 
quarterly basis and where any default has occurred , a fresh notice shall be served on the borrower seeking payment 
ofover dues along with applicable penal interest as prescribed in Annexure- III . 
The prescribed authority shallmaintain the registers and compile the Demand collections and balances at the end of 
each quarter of the financial year in prescribed format Annexure - IV . The prescribed authority shall regularly forward 

the report to Finance Department, Project Monitoring Unit. 
5 . General Instructions/ Provisions 

1 . Proposal for new loans (External loan ) shall be considered only on the basis of repayment of outstanding loans . 
2 . Amendments to the provisions contained in the Karnataka Financial Code (K .F .C ) 1958 would be carried out and 
these would be issued separately . 

By Order and in the name of the Governor of Karnataka 

PRACHIPANDEY 
Additional Secretary to Government 

(Fiscal Reforms) 
Finance Department 


Annexure -1 
Annexure to G .O . No. FD 19 PMU 2015 , Bengaluru , dated 30 /05 / 2015 

TERMS AND CONDITIONS OF THE LOAN 
Details 

Terms & Conditions 


Sl. No. 


Name and address of the Borrower 


aAwN+ 


Loan Sanction Order No. & Date 
Loan Amount ( in Rs.) 
Purpose of Loan 
Term of loan 
(Whether short term /medium term /long term ) 
Heads of Account for : 

i. Principal repayment 

ii. Interest payment 
Rate of Interest applicable : 
Rate ofPenal interest (on overdue principal & interest) 
| Actual Tenure of loan (in years ) 
Moratorium period ( only for Principal), if applicable 


7 
8 
9 
10 


EOS 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


2000 


11 


12 
13 


No. of installments allowed for repayment of Principal 
Frequency of principal repayment (half yearly /annually ) 
Frequency of interest payment (half yearly/ annually) 
Designation of the authority responsible for reconciliation of accounts 
with FD (PMU ) periodically) maintaining D .C .B . of the loan etc . 


14 


Annexure II 
Annexure to G .O . No. FD 19 PMU 2015 , Bengaluru , dated 30 -05 - 2015 
Advance Notice intimating the Loan Repayment & Interest Payment 


As per the terms and conditions of the Loan sanctioned by this department, vide Government Order No --------- dated ----- for 
an amount of Rs. ------ the half yearly /annual repayment installment of Principal of Rs ------ and half yearly payment installment of 
interest of Rs ------- will become due on ---- 

The payment of these dues should be made within the due date prescribed above . Any delay in payment would lead to 
imposition of penal interestbeing charged on over dues as per the loan sanction order. 

The Principal and Interest should be remitted to the following Heads of Account using separate challans , 
(a ) Principal ------- 
(b ) Interest ------- 
The remittance of funds shall be accompanied by Challan in duplicate giving the following details . 

(a ) Name of the Department sanctioning the Loan 
(b ) Name ofthe borrower 
(c) Number and Date of the loan sanction order along with the amount of loan sanctioned . 

Amount remitted for interest payment and principalrepayment separately along with the specific heads of account to 
which these amounts are to be adjusted in Government Accounts . 


Yours faithfully . 


Annexure - III 
Annexure to G .O . No . FD 19 PMU 2015, Bengaluru , dated 30-05 - 2015 

Notice seeking repayment of overdues 


You are hereby intimated that the following amounts which fell due on, -------- in respect of loans(s ) sanctioned vide G . O . No. 
------- dated -------- are overdue for payment. 

(i) Principal -------- 
( II) Interest --- ----- 
(iii) Penal Interest --- 
You are directed to deposit the above amounts to the Heads of Account shown below immediately on receipt of this notice. 
(i) Principal repayment HOA 
(ii) Interest/Penal Interest HOA . 

In the event of you failing to make these payments , other measure to recover the dues will be initiated at the earliest. Besides, 
all further tranches of loans, fresh loans and grants would be stopped . 

In case , the payment in question has already been made to Government, particulars of such remittance and the dates on 
which it was made may be furnished immediately . 


Yours faithfully , 


ಭಾಗ ೧ 


೯೦೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 
Annexure-IV ( G. 0. No. FD 19 PMU 2015, dated 30- 05-2015) 
Statement of loans and advances sanctioned , recovered and outstanding 


Department : 


Reasons 


Principal 


Interest 


Principal 


Interest 


Loan 
Sanctioned 
No. & Date 


Amount 
( Rs.) 


Rate of 
Interest 


Terms of 
Repayment 


Balance 
as on 


No. 


Due 


due 


paid 


paid 


for non 
recovery/ 

non 
adjust 
ment 


PR, 457 
SC . 50 


ಇಂಧನ ಸಚಿವಾಲಯ 


ವಿಷಯ : 

2015 - 16ನೇ ಸಾಲಿಗೆ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ 
ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ಸಹಾಯಧನ ಹಾಗೂ 2011 -12ನೇ 
ಸಾಲಿನ ಹೆಚ್ಚುವರಿ ಸಹಾಯಧನ ಮತ್ತು 2014 -15ನೇ ಸಾಲಿನ ಬಾಕಿ ಸಹಾಯಧನ ಹಾಗೂ 
ಭಾಗ್ಯಜ್ಯೋತಿ/ಕುಟೀರ ಜ್ಯೋತಿ ಬಾಕಿ ಮನ್ನಾ ಬಾಯ್ತು ಸಹಾಯಧನವನ್ನು ವಿದ್ಯುತ್ ಸರಬರಾಜು 

ಕಂಪನಿಗಳಿಗೆ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 145 ಪಿಎಸ್‌ಆರ್ 2004 ದಿನಾಂಕ : 15 . 03.2005 . 

2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 55 ಪಿಎಸ್ಆರ್ 2008 ದಿನಾಂಕ : 04 . 09.2008 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ಆರ್ 2013 ದಿನಾಂಕ : 17 . 05 . 2013 
ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 6 ಪಿಎಸ್ಆರ್ 2015 ದಿನಾಂಕ : 29 . 04 .2015 

08 .05.2015 , 01.06.2015 ( TA) ಮತ್ತು 04.06.2015. 
5 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 6 ಪಿಎಸ್ಆರ್ 2015 / ಪಿ4 ದಿನಾಂಕ : 22 . 06 .2015 (TA) 

6. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ಆರ್ 2015 ದಿನಾಂಕ : 22 .06. 2015 
ಪ್ರಸ್ತಾವನೆ : 
1. ಮೇಲಿನ ಕ್ರಮಾಂಕ - 1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ವಿದ್ಯುತ್ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 18 

ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್ ಒದಗಿಸಲು (ನಿಗದಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು) ಅನುಮೋದನೆ ನೀಡಲಾಗಿರುತ್ತದೆ. 


೯೦೬ 


ಜು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಭಾಗ ೧ 
2. ಮೇಲಿನ ಕ್ರಮಾಂಕ- 2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ [ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತಿಗಳಿಗೊಳಪಟ್ಟು ಮುಂದಿನ 

ಆದೇಶದವರೆಗೆ ದಿನಾಂಕ: 01 - 08 - 2008ರಿಂದ ಜಾರಿಗೆ ಬರುವಂತೆ ರೈತರ 10ಹೆಚ್ ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ 

ಮರುಪಾವತಿಸುವುದಕ್ಕೆ ಅನುಮೋದನೆ ನೀಡಲಾಗಿರುತ್ತದೆ. 
3. ಮೇಲಿನ ಕ್ರಮಾಂಕ - 3ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಿನಾಂಕ 13.05.2013ಕ್ಕೆ ಬಾಕಿ ಇದ್ದ ಭಾಗ್ಯಜ್ಯೋತಿ/ ಕುಟೀರ 
ಜ್ಯೋತಿ ಸ್ಥಾವರಗಳ ದಂಡ ಸಹಿತ ವಿದ್ಯುತ್ ಬಾಕಿ ಶುಲ್ಕ 1 319.61 ಕೋಟಿಗಳನ್ನು ಮನ್ನಾ ಮಾಡಲಾಗಿದೆ. ಇದರಲ್ಲಿ 2014 -15ನೇ ಸಾಲಿನಲ್ಲಿ 

213. 07 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 2015 - 16ನೇ ಸಾಲಿಗೆ 1. 106.54 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. ಇದರಲ್ಲಿ 
ಮೇಲೆ ಕ್ರಮಾಂಕ -( 4) ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ ಕ 26.64 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಬಾಕಿ ಉಳಿದಿರುವ 

7. 79 .90 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 
4 . ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2015ರ ದರ ಆದೇಶದಲ್ಲಿ 2015 -16ನೇ ಸಾಲಿಗೆ 1. 7197.16 ಕೋಟಿಗಳ ಸಹಾಯಧನವನ್ನು 

ನಿಗದಿಪಡಿಸಿದೆ. ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ - (4), (5) ಮತ್ತು ( 6) ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ 2015 - 16ನೇ ಸಾಲಿನ ಜೂನ್ 
2015ರವರೆಗೆ ಸಹಾಯಧನ 1,402 .00 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. 
ಆಯೋಗದ ದರ ಆದೇಶ 2013ರಲ್ಲಿ 2011 -12ನೇ ಸಾಲಿನ ಹೆಚ್ಚುವರಿ ಸಹಾಯಧನ , 443 .49 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 
ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ -( 4) ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ , 16.05 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. ಇನ್ನು 7. 427 .44 
ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 2014 - 15ನೇ ಸಾಲಿನ ಬಾಕಿ ಸಹಾಯಧನ 1.408.56 ಕೋಟಿಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. 
ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ - ( 4) ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ ಕೆ. 31 .98 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದು, ಇನ್ನು 7.376.58 

ಕೋಟಿಗಳ ಬಾಕಿ ಬಿಡುಗಡೆ ಮಾಡಬೇಕಾಗಿದೆ. 
5. 2015 - 16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ .7197. 16 ಕೋಟಿಗಳ ಸಹಾಯಧನದ ಬಾಲ್ಕು ಪ್ರತಿ ಮಾಹೆಯಾನ 1.400.00 

ಕೋಟಿಗಳನ್ನು , 2011 - 12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಹಾಗೂ 2014 - 15ನೇ ಸಾಲಿನ ಬಾಕಿ ಸಹಾಯಧನದ ಬಾಲ್ಕು ಪ್ರತಿ ಮಾಹೆಯಾನ 
7. 16.01 ಕೋಟಿಗಳನ್ನು ಮತ್ತು ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಲ್ಕು ಪ್ರತಿ ಮಾಹೆಯಾನ 7. 8.88 ಕೋಟಿಗಳನ್ನು ಬಿಡುಗಡೆ 
ಮಾಡಲು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 469 ವೆಚ್ಚ-1/2015 ದಿನಾಂಕ 28 .04.2015ರಲ್ಲಿ ಸಹಮತಿ ನೀಡಿದೆ. 
ವಿದ್ಯುತ್ ಸರಬರಾಜು ಕಂಪನಿಗಳು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ 
ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ 2015 - 16ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು ಸಂಪುಟ - 7ರ ಪುಟ 
ಸಂಖ್ಯೆ - 78ರಲ್ಲಿ ಲೆಕ್ಕಶೀರ್ಷಿಕೆ “2801 - 80 - 101 -1 - 04 - 106 ಸಹಾಯಧನ ( ಯೋಜನೇತರ) ” ದ ಅಡಿಯಲ್ಲಿ .7498. 00 ಕೋಟಿಗಳನ್ನು 
ಒದಗಿಸಲಾಗಿದೆ. ಇದರಲ್ಲಿ ಮೇಲೆ ಓದಲಾದ ಕ್ರಮಾಂಕ - ( 4), (5) ಮತ್ತು (6) ರಲ್ಲಿನ ಸರ್ಕಾರಿ ಆದೇಶಗಳಲ್ಲಿ ಒಟ್ಟು 7.1,476.67 ಕೋಟಿಗಳನ್ನು 
ಬಿಡುಗಡೆ ಮಾಡಿದೆ. ವಿವರ ಈ ಕೆಳಕಂಡಂತಿದೆ. 

7.ಕೋಟಿಗಳು 


1 ,200. 00 


48. 03 


26 .64 


2015 - 16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ .7197.16 ಕೋಟಿಗಳಲ್ಲಿ ನಗದು ರೂಪವಾಗಿ ನೀರಾವರಿ 
ಪಂಪುಸೆಟ್ಟು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಸ್ಥಾವರಗಳ ಉಚಿತ ವಿದ್ಯುತ್ ಸರಬರಾಜಿಗಾಗಿ ಸಹಾಯಧನದ ಬಾಬು 
2011 -12ನೇ ಸಾಲಿನ ಹೆಚ್ಚುವರಿ ಸಹಾಯಧನದ ಹಾಗೂ 2014 -15 ನೇ ಸಾಲಿನ ಸಹಾಯಧನ ಬಾಬು 
ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬು 
ತ್ರಿಪಕ್ಷೀಯ ಹೊಂದಾಣಿಕೆ - ಏಪ್ರಿಲ್ 2015 ಮತ್ತು ಮೇ 2015ರ ಮಾಹೆಗಳ ವಿದ್ಯುತ್ ತೆರಿಗೆ ವಸೂಲಿ ಮತ್ತು ರಾಜಧನ 
ಬಾಬು 
ಸಹಾಯಧನದ ರೂಪದಲ್ಲಿ ಶ್ರೀ ಸತ್ಯಸಾಯಿ ಆಸ್ಪತ್ರೆಯ ವಿದ್ಯುತ್ ಬಿಲ್ಲಿನ ಬಾಬ್ರನ್ನು ಬೆಂಗಳೂರು ವಿದ್ಯುತ್ ಸರಬರಾಜು 
ಕಂಪನಿಗೆ ಬಿಡುಗಡೆ ಮಾಡಿದೆ. 


200 .00 


2 . 00 


ಜೂನ್- 2015ರವರೆಗೆ ಬಿಡುಗಡೆ ಮಾಡಿರುವ ಒಟ್ಟು ಮೊತ್ತ 


1 ,476.67 


7. ಜುಲೈ - 2015ರ ಮಾಹೆಗೆ ಸಹಾಯಧನ, ಬಾಕಿ ಹಾಗೂ ಹೆಚ್ಚುವರಿ ಸಹಾಯಧನ ಮತ್ತು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬು 

ಮರುಪಾವತಿ ಮೊತ್ತಗಳನ್ನು ಈ ಕೆಳಕಂಡಂತೆ ಬಿಡುಗಡೆ ಮಾಡಲು ಪ್ರಸ್ತಾಪಿಸಿದೆ. 


. ಕೋಟಿಗಳು 


400 .00 


2015 -16ನೇ ಸಾಲಿಗೆ ಆಯೋಗ ಅನುಮೋದಿಸಿರುವ .7197.16 ಕೋಟಿಗಳ ಸಹಾಯಧನದ ಬಾಲ್ಕು ಪ್ರತಿ 
ಮಾಹೆಯಾನ 


16 . 01 


2011 - 12ನೇ ಸಾಲಿನ ಹೆಚ್ಚುವರಿ ಸಹಾಯಧನದ ಹಾಗೂ 2014 - 15ನೇ ಸಾಲಿನ ಸಹಾಯಧನದ ಬಾಬು ಪ್ರತಿ 
ಮಾಹೆಯಾನ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೮, ೨೦೧೫ 


FO2 


ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಲ್ಕು ಪ್ರತಿ ಮಾಹೆಯಾನ 

8 . 88 
( ಜುಲೈ - 2015ರ ಮಾಹೆಗೆ ಒಟ್ಟು ಬಿಡುಗಡೆ 

424 .89 
ಅದರಂತೆ ಪ್ರಸ್ತುತ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 6 ಪಿಎಸ್ಆರ್ 2015 ಬೆಂಗಳೂರು, ದಿನಾಂಕ : 01.07.2015 
1. ಸರ್ಕಾರವು ಭಾಗ್ಯಜ್ಯೋತಿ/ಕುಟೀರ ಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್ ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ 

ಸರಬರಾಜು ಮಾಡುತ್ತಿರುವುದಕ್ಕಾಗಿ 2015 - 16ನೇ ಸಾಲಿನ ಜುಲೈ - 2015ರ ಮಾಹೆಗೆ 7.0400. 00 ಕೋಟಿಗಳ (ಕೆ.ನಾಲ್ಕುನೂರು 
ಕೋಟಿಗಳು ಮಾತ್ರ) ಸಹಾಯಧನವನ್ನು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಲೆಕ್ಕಶೀರ್ಷಿಕೆ “2801 - 80 -101 -1 - 04 -106 ” 
(ಸಹಾಯಧನ) ( ಯೋಜನೇತರ ) ಅಡಿಯಲ್ಲಿ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 

1.ಕೋಟಿಗಳಲ್ಲಿ 
10 ಹೆಚ್‌ಪಿವರೆಗಿನ 
ವಿದ್ಯುತ್ ಸರಬರಾಜು 

ಭಾಗ್ಯಜ್ಯೋತಿ/ಕುಟೀರಜ್ಯೋತಿ| 2015 - 16ರ ಜುಲೈ 
ನೀರಾವರಿ ಪಂಪ್ ಸೆಟ್ 
ಕಂಪನಿಗಳು 

ಸ್ಥಾವರಗಳಿಗೆ 

ಮಾಹೆಗೆ ಬಿಡುಗಡೆ 
ವಿದ್ಯುತ್ ಸ್ಥಾವರಗಳಿಗೆ 
ಬೆವಿಕಂ 26. 00 

4 . 00 

30.00 


ಮವಿಕಂ 


24. 00 


1.00 


25 .00 


ಹುವಿಕಂ 


162 . 00 


3. 00 


165 . 00 


ಗುವಿಕಂ 


92. 00 


6 . 00 


98.00 


ಚಾವಿಸನಿನಿ 


75.00 


1. 00 


76 . 00 


ಹು . ಗ್ರಾ . ಸ. ಸಂ 


6 . 00 


0 .00 


6 .00 


ಒಟ್ಟು 


385 . 00 


15 .00 


400.00 


2 . 2011 - 12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಹಾಗೂ 2014 - 15ನೇ ಸಾಲಿನ ಸಹಾಯಧನದ ಬಾಬು ಕ್ರಮವಾಗಿ 1.5.35 ಕೋಟಿ ಹಾಗೂ 

1. 10 .66 ಕೋಟಿಗಳನ್ನು ಜುಲೈ - 2015ರ ಮಾಹೆಗೆ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ ಆದೇಶಿಸಿದೆ. 


ವಿಸಕಂಗಳು 


2011 - 12ನೇ ಸಾಲಿನ ಹೆಚ್ಚುವರಿ | 

ಸಹಾಯಧನ ಬಾಲ್ಕು 


2014 - 15ನೇ ಸಾಲಿನ ಬಾಕಿ 

ಸಹಾಯಧನ ಬಾಲ್ಕು 


ಒಟ್ಟು 


ಬೆವಿಕಂ 


1 .00 


1. 85 


2 . 85 


ಮವಿಕಂ 


1 . 00 


1.00 


2 . 00 


ಹುವಿಕಂ 


0. 00 


3.56 


3.56 


ಗುವಿಕಂ 


2 . 00 


2 .50 


4 .50 


ಚಾವಿಸನಿನಿ 


1 . 35 


1. 75 


3 .10 


ಒಟ್ಟು 

5 . 35 10 .66 

16 . 01 . 
3, ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಲ್ಕು 1.8.88 ಕೋಟಿಗಳನ್ನು ಜುಲೈ - 2015ರ ಮಾಹೆಗೆ ಈ ಕೆಳಕಂಡಂತೆ ಬಿಡುಗಡೆ ಮಾಡಿ 
ಆದೇಶಿಸಿದೆ. 

1. 

ಕೋಟಿಗಳಲ್ಲಿ 
ವಿಸಕಂಗಳು 

ಒಟ್ಟು 
ಬೆವಿಕಂ 

2 .50 
ಮವಿಕಂ 

1 .00 
ಹುವಿಕಂ 

2 . 00 


ಗುವಿಕಂ 


0 .50 


ಚಾವಿಸನಿನಿ 


2 .88 


ಒಟ್ಟು 


8. 88 


೯೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


ಭಾಗ ೧ 


4. ಮೇಲಿನ ಆದೇಶ ಭಾಗದ ಕಂಡಿಕೆ 1,2 ಮತ್ತು 3ರಲ್ಲಿ ಬಿಡುಗಡೆ ಮಾಡಿರುವ ಸಹಾಯಧನ, ಹೆಚ್ಚುವರಿ ಸಹಾಯಧನ, ಬಾಕಿ ಸಹಾಯಧನ 

ಮತ್ತು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಬಾಬು ಸಹಾಯಧನವನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಹಾಗೂ ವಿದ್ಯುತ್ 
ಸರಬರಾಜು ಕಂಪನಿಗಳಿಗೆ ಈ ಕೆಳಕಂಡಂತೆ ಮರುಹಂಚಿಕೆ ಮಾಡಿ ಆದೇಶಿಸಿದೆ. 

1.ಕೋಟಿಗಳಲ್ಲಿ 


ಜುಲೈ -2015ರ ಮಾಹೆಗೆ ಸಹಾಯಧನ 

ಬಿಡುಗಡೆ 


ಜುಲೈ - 2015ರ ಮಾಹೆಗೆ ಹೆಚ್ಚುವರಿ 
ಸಹಾಯಧನ ಮತ್ತು ಬಾಕಿ ಸಹಾಯಧನ 

ವಿಸಕಂಗಳಿಗೆ ಬಿಡುಗಡೆ 


ವಿಸಕಂಗಳ 


ವಿದ್ಯುತ್ 
ಸರಬರಾಜು 
ಕಂಪನಿಗಳು 


2011 - 12ನೇ 


ಭಾ. ಜ್ಯೋ / 
ಕು. ಜ್ಯೋ 
ಬಾಕಿಮನ್ನಾ 

ಬಾಲ್ಕು 
ಜುಲೈ 
2015ರ 
ಮಾಹೆಗೆ 


ವಿಸಕಂಗಳಿಗೆ ಒಟ್ಟು 


ಸಾಲಿನ 


ಪರವಾಗಿ. 
ಕವಿನಿನಿಗೆ 


ವಿಸಂಕಗಳ 
ಪರವಾಗಿ | 
ಕವಿನಿನಿಗೆ 


ವಿಸಕಂಗಳಿಗೆ 


- ಒಟ್ಟು 


2014 - 15ನೇ 
ಸಾಲಿನ ಬಾಕಿ 
ಸಹಾಯಧನ 
ಬಾಬು 


ಹೆಚ್ಚುವರಿ 
ಸಹಾಯಧನ 
ಬಾಬ್ರು 


ಒಟ್ಟು 


ಬೆವಿಕಂ 


30 . 00 


0 .00 


30.00 


1. 00 


1. 85 


* 2 . 85 


* 2 .50 


35 . 35 


0 . 00 | 


35 .35 


ಮವಿಕಂ 


25 . 00 


0.00 


25 .00 


1 . 00 


1. 00 | 


* 2 .00 


* 1. 00 


28. 00 


0.00 | 


28. 00 


ಹುವಿಕಂ 


115. 00 


50.00 


165 .00 


0. 00 


3 .56 


3.56 


2 .00 


115 . 00 


55.56 | 170.56 


ಗುವಿಕಂ 


78.00 


20 .00 


98.00 


2 . 00 


2 .50 


4 .50 


0 .50 


78.00 


25 . 00 | 


103 . 00 


ಚಾವಿಸನಿನಿ | 


56.00 


20. 00 


76 .00 


1. 35 


1.75 


3.10 


2 .88 


56 .00 


25 .98 


81.98 


ಹು .ಗ್ರಾಸ. ಸಂ . 


0.00 


6 . 00 


6. 00 


0 . 00 


0. 00 


0. 00 


0.00 


0 . 00 


6. 00 


- 6 . 00 


ಒಟ್ಟು 


| 


304.00 


96. 00 


400. 00 


5 .35 


10 .66 | 


16. 01 


8.88 | 


312 . 35 


112.54 | 424 .89 


* ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮತ್ತು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಿರುವ 
ಹೆಚ್ಚುವರಿ ಸಹಾಯಧನ, ಬಾಕಿ ಸಹಾಯಧನ ಹಾಗೂ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಬಾಕಿ ಮನ್ನಾ ಮೊತ್ತವನ್ನು ಈ ಕಂಪನಿಗಳ ಪರವಾಗಿ 

ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ. 
5. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಿಂದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿರುವ .115. 00 ಕೋಟಿಗಳಲ್ಲಿ 

1.25 .00 ಕೋಟಿಗಳನ್ನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಎನರ್ಜಿ ಬ್ಯಾಲೆನ್ಸಿಂಗ್ ಹೊಂದಾಣಿಕೆ ( Energy Balancing 
Adjustment) ಮೊತ್ತಕ್ಕೆ ಸರಿಹೊಂದಿಸಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ 

ನಿಯಮಿತಕ್ಕೆ ವಿದ್ಯುತ್ ಖರೀದಿ ವೆಚ್ಚಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ. 
6. ಹುಕ್ಕೇರಿ ಗ್ರಾಮೀಣ ಸಹಕಾರ ಸಂಘಕ್ಕೆ ಬಿಡುಗಡೆ ಮಾಡಿರುವ ಸಹಾಯಧನ ಕೆ.6.00 ಕೋಟಿಗಳನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು 

ಕಂಪನಿಯಿಂದ ಖರೀದಿ ಮಾಡಿರುವ ವಿದ್ಯುತ್ ವೆಚ್ಚದ ಬಾಬು ಹೊಂದಾಣಿಕೆ ಮೂಲಕ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ 
ಬಿಡುಗಡೆ ಮಾಡಿದೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ 1.312 .35 ಕೋಟಿಗಳನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ .61.56 ಕೋಟಿಗಳನ್ನು , 
ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಗೆ 1.25.00 ಕೋಟಿಗಳನ್ನು ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಕ್ಕೆ 

1.25.98 ಕೋಟಿಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 
8. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿ ಮತ್ತು 

ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಗಳು ಹಣ ಸ್ವೀಕೃತಿ ರಸೀದಿಯ ಮೇಲೆ ಸರ್ಕಾರದ ಉಪ ಕಾರ್ಯದರ್ಶಿ , 
ಇಂಧನ ಇಲಾಖೆ ಇವರ ಮೇಲು ರುಜು ಪಡೆದು ಹಣ ಪಡೆಯತಕ್ಕದ್ದು. ಈ ಆದೇಶದ ಪ್ರಕಾರ ಹಣ ಸ್ವೀಕೃತಿ ಮಾಡುವ ಸಂಸ್ಥೆಗಳು 
ಅನುಸರಣ ವರದಿ ಮತ್ತು ಬಳಕೆಯ ಪ್ರಮಾಣ ಪತ್ರ ( Utilization Certificate) ಸಲ್ಲಿಸತಕ್ಕದ್ದು. 
ವಿದ್ಯುತ್ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿದ ಸಹಾಯಧನವನ್ನು ವಿದ್ಯುತ್ 

ಸರಬರಾಜು ಕಂಪನಿಗಳ ವಿದ್ಯುತ್ ಖರೀದಿ- ಅಸಲು ಬಾಕಿಗೆ ಲೆಕ್ಕೀಕರಿಸುವುದು. 
10 . ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು, ತಮ್ಮ ವಿದ್ಯುತ್ ಖರೀದಿ ಬಾಕಿಗಳನ್ನು ಪಾವತಿಸಲು ನಿಯತಕ್ರಿಯಾ ಯೋಜನೆಯೊಂದನ್ನು 

ಹೊಂದಿರತಕ್ಕದ್ದು ಹಾಗೂ ವಿದ್ಯುತ್ ಖರೀದಿ ಬಾಕಿಯನ್ನು ವಿದ್ಯುತ್ ಸರಬರಾಜು ಕಂಪನಿಗಳ ಸ್ವಂತ ಸಂಪನ್ಮೂಲಗಳಿಂದ ಪಾವತಿಸತಕ್ಕದ್ದು. 


V 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

೯೦೯ 
11. 10 ಹೆಚ್ಪಿ ವರೆಗಿನ ನಿರಾವರಿ ಪಂಪ್‌ಸೆಟ್ಟುಗಳಿಗೆ ಮತ್ತು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದ ಎಲ್ಲಾ 

ಬೇಡಿಕೆಗಳನ್ನು ವಿಸಕಂಗಳಿಗೆ ಬಿಡುಗಡೆ ಮಾಡಿರುವ ಹೆಚ್ಚುವರಿ ಸಹಾಯಧನ, ಬಾಕಿ ಸಹಾಯಧನ ಮತ್ತು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ 
ಮನ್ನಾ ಮಾಡಿರುವ ಮೊತ್ತದ ಬಗ್ಗೆ ಮಹಾ ಲೇಖಪಾಲರಿಂದ ಪರಿಶೀಲಿಸಿ/ ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು ಹಾಗೂ ಲೆಕ್ಕ 

ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
12 . ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 469 ವೆಚ್ಚ-1/2015 ದಿನಾಂಕ 28.04.2015 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ.ಎ . ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ 


P . R . 474 


ಇಂಧನ ಸಚಿವಾಲಯ 
ವಿಷಯ : ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳಿಗೆ ಪಿಂಚಣಿ ಹಣ ಬಿಡುಗಡೆ ಮಾಡುವ ಕುರಿತು 


ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಇ 14 ಪಿಎಸ್ಆರ್ 2002 ದಿನಾಂಕ 31.05.2002. 

2. ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 15 ಪಿಎಸ್‌ಆರ್ 2002 ದಿನಾಂಕ 19 .12.2002. 
3. ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ2 ಟಿಎಫ್‌ಪಿ 2015 ದಿನಾಂಕ: 09.04.2015. 
4. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 9 ಪಿಎಸ್ಆರ್ 2015 ದಿನಾಂಕ: 02 .05 .2015 , 18. 05.2015 ಮತ್ತು 

04 .06.2015 . 
5. ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ ಪತ್ರ ಸಂಖ್ಯೆ : ಕೆಇಪಿಜಿಟಿ / ಪಿ14 /2015 - 16 /269 - 273 

ದಿನಾಂಕ : 19.06. 2015. 
ಪ್ರಸ್ತಾವನೆ : 

1. ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ಸುಧಾರಣಾ ( ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ 
ನಿಯಮಿತದ ( ಕವಿಪ್ರನಿನಿ) ಉದ್ಯಮಗಳು ಮತ್ತು ಅದರ ಸಿಬ್ಬಂದಿಯು ವಿದ್ಯುಚ್ಛಕ್ತಿ ವಿತರಣಾ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳ ವರ್ಗಾವಣೆ) 
ನಿಯಮಗಳು, 2002 , ನಿಯಮ 4( 13)(1) ಪ್ರಕಾರ ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಸೇವೆಗಳನ್ನು ಎರಡನೇ ವರ್ಗಾವಣೆ ದಿನಾಂಕದ ಜಾರಿಗೆ ಮೊದಲು 
ಮತ್ತು ಕರ್ನಾಟಕ ವಿದ್ಯುತ್ ಮಂಡಳಿ ಮತ್ತು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಕ್ಕೆ ( ಕವಿಪ್ರನಿನಿ) ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯು ಸಲ್ಲಿಸಿದ 
ಸೇವೆಗಳಿಗಾಗಿ ನಿವೃತ್ತಿ ವೇತನ ನಿಧಿಗಳು ಮತ್ತು ಶಾಸನ ಪ್ರದತ್ತ ಹಾಗೂ ಇತರೇ ಸಿಬ್ಬಂದಿ ಸಂಬಂಧಿತ ನಿಧಿಗಳ ಸಂಗ್ರಹಣೆಗೆ ರಾಜ್ಯ ಸರ್ಕಾರವು 
ಜವಾಬ್ದಾರಿಯಾಗಿರುವುದೇ ಹೊರತು ವಿದ್ಯುತ್ ಸರಬರಾಜು ಕಂಪನಿಯದಲ್ಲ ಮತ್ತು ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಎರಡನೇ ವರ್ಗಾವಣೆ ಜಾರಿಯಾದ 
ಆಯಾಯ ದಿನಾಂಕದಲ್ಲಿದ್ದಂತೆ ನಿಧಿ ಸಂಗ್ರಹಣೆ ಮಾಡದ ಮಟ್ಟಿಗೆ ರಾಜ್ಯ ಸರ್ಕಾರವು ಹೊಣೆಯಾಗಿರುವುದೇ ಹೊರತು ವಿದ್ಯುತ್ ಸರಬರಾಜು 
ಕಂಪನಿಯದಲ್ಲವೆಂದು ತಿಳಿಸಲಾಗಿದೆ : 

2. ಮೇಲೆ ( 2)ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಪ್ರಕಾರ , ಕವಿಪ್ರನಿನಿ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಸನ್ನು “ ಕವಿಪ್ರನಿನಿ ಮತ್ತು ಎಸ್ಕಾಂಗಳ 
ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳೆಂದು ” ಮರುನಾಮಕರಣ ಮಾಡಿ, Pay as You Go ಪದ್ಧತಿಯನ್ನು ಅನುಸರಿಸಿ ಕವಿಪ್ರನಿನಿ ಮತ್ತು ಎಸ್ಕಾಂಗಳ ನೌಕರರ 
ನಿವೃತ್ತಿ ಸೌಲಭ್ಯಗಳನ್ನು (Terminal Benefits ) ಪಾವತಿಸಲು ಒಪ್ಪಿಗೆ ನೀಡಿದೆ. 

3, 2015 -16ನೇ ಸಾಲಿನ ಆಯವ್ಯಯದಲ್ಲಿ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳಿಗೆ ಪಿಂಚಣಿ ವಂತಿಗೆಗಾಗಿ 
“2801- 80 -101 -1- 13 - 106 ( ಯೋಜನೇತರ)” ಲೆಕ್ಕಶೀರ್ಷಿಕೆಯಡಿ 7.550.00 ಕೋಟಿಗಳನ್ನು ಒದಗಿಸಲಾಗಿರುತ್ತದೆ. ಇದರಲ್ಲಿ 7.137.00 ಕೋಟಿಗಳನ್ನು 
ಮೇಲೆ ( 4) ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. 

4. ಮೇಲೆ (5) ರಲ್ಲಿ ಓದಲಾದ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ನ ಪತ್ರದಲ್ಲಿ ಜುಲೈ 2015ರ ಮಾಹೆಗೆ 1.74.00 
ಕೋಟಿಗಳನ್ನು ಜುಲೈ 2015ರ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಲು ಕೋರಿರುತ್ತಾರೆ . 

5, ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್ಗಳ ಕೋರಿಕೆಯನ್ನು ಸರ್ಕಾರವು ಪರಿಶೀಲಿಸಿ, 2015 - 16ನೇ ಸಾಲಿನ ಜುಲೈ 
2015ರ ಮಾಹೆಗೆ ಲೆಕ್ಕಶೀರ್ಷಿಕೆ “ 2801 - 80 - 101 - 1 -13 - 106 ” ಸಹಾಯಧನ ( ಯೋಜನೇತರ) ಅಡಿಯಲ್ಲಿ .45.00 ಕೋಟಿಗಳ ಅನುದಾನ ಬಿಡುಗಡೆ 
ಮಾಡಲು ಪ್ರಸ್ತುತ ಸರ್ಕಾರಿ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 9 ಪಿಎಸ್ಆರ್ 2015 , ಬೆಂಗಳೂರು, ದಿನಾಂಕ : 06 - 07 - 2015 . 
1) ಸರ್ಕಾರವು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ 2015 -16ನೇ ಸಾಲಿನ 

ಸಹಾಯಧನ ( ಯೋಜನೇತರ) ದ ಅಡಿಯಲ್ಲಿ .45.00 ಕೋಟಿ 
( ನಲವತ್ತೈದು ಕೋಟಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 


೯೧೦. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಭಾಗ ೧ 
2) ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆಯವರ ಮೇಲು ರುಜುವನ್ನು 

ಸ್ವೀಕೃತ ರಸೀದಿಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 
3) ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ ” ಬಿಡುಗಡೆ 

ಮಾಡಿರುವ ಅನುದಾನದ ಬಳಕೆಯ ಬಗ್ಗೆ ದೃಢೀಕರಣ ಪತ್ರ ( Utilisation Certificate ) ನ್ನು ಸಲ್ಲಿಸತಕ್ಕದ್ದು. 
4) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 02 ಟಿಎಫ್ ಪಿ 2015 ಬೆಂಗಳೂರು ದಿನಾಂಕ: 09 .04.2015ರಲ್ಲಿ 
ಇಲಾಖಾ ಮುಖ್ಯಸ್ಥರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಎ . ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ 
ಇಂಧನ ಸಚಿವಾಲಯ 


P . R , 475 


ವಿಷಯ : 


2015 - 16ನೇ ಸಾಲಿನಲ್ಲಿ ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ 
ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ 
ತ್ರಿಪಕ್ಷೀಯ ಹೊಂದಾಣಿಕೆಯ (Tripartite Adjustment) ಮೂಲಕ ಸಹಾಯಧನ ಬಿಡುಗಡೆ ಮಾಡುವ ಬಗ್ಗೆ 


ಓದಲಾಗಿದೆ : 

1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 55 ಪಿಎಸ್ಆರ್ 2008 ದಿನಾಂಕ : 04 . 09 . 2008. 
2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ಆರ್ 2013 ದಿನಾಂಕ : 17 .5. 2013. 
3. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 6 ಪಿಎಸ್ಆರ್ 2015 ದಿನಾಂಕ : 29.04.2015 . 

18. 05 . 2015 , 01. 06 .2015 ( TA), 04. 06 .2015 ಮತ್ತು 01. 07.2015 
4. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 6 ಪಿಎಸ್ಆರ್ 2015 / ಪಿ4 ದಿನಾಂಕ : 22 .06.2015. (TA) 

5. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ಆರ್ 2015 ದಿನಾಂಕ : 22. 06. 2015 
ಪ್ರಸ್ತಾವನೆ : 
1. ಮೇಲಿನ ಕ್ರಮಾಂಕ -1ರ ಸರ್ಕಾರಿ ಆದೇಶದಲ್ಲಿ ನಿಗಧಿಪಡಿಸಿರುವ ನಿಬಂಧನೆ ಮತ್ತು ಷರತ್ತುಗಳಿಗೊಳಪಟ್ಟು ದಿನಾಂಕ: 01. 08.2008 ರಿಂದ 

ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೈತರ 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ 
ವಿದ್ಯುತ್ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆಯ ಮೊತ್ತವನ್ನು ಸರ್ಕಾರದಿಂದ 

ಮರುಪಾವತಿ ಮಾಡುವುದಕ್ಕೆ ಅನುಮೋದನೆ ನೀಡಲಾಗಿದೆ. 
2. ಕರ್ನಾಟಕ ವಿದ್ಯುಚ್ಛಕ್ತಿ ವಲಯದ ಕಂಪನಿಗಳಾದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , 

ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ , ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ಹಾಗೂ 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆಯನ್ನು ಸರ್ಕಾರ ವಿದ್ಯುತ್ ಸರಬರಾಜು 
ಕಂಪನಿಗಳಿಗೆ ನೀಡಬೇಕಾಗಿರುವ ಸಹಾಯಧನದ ಬಾಬಿಗೆ ವರ್ಷವಾರು ಸರಿಹೊಂದಿಸುವ ನೀತಿ ಮೊದಲಿನಿಂದಲೂ ವಾಡಿಕೆಯಲ್ಲಿದೆ. 
ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು 2015ರ ದರ ಆದೇಶದಲ್ಲಿ 2015 - 16ನೇ ಸಾಲಿಗೆ 1.7197.16 ಕೋಟಿಗಳನ್ನು ವಿದ್ಯುತ್ 
ಸರಬರಾಜು ಕಂಪನಿಗಳಿಗೆ ಸಹಾಯಧನವನ್ನಾಗಿ ಬಿಡುಗಡೆ ಮಾಡಲು ನಿಗದಿಪಡಿಸಿದೆ. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ ದರ 
ಆದೇಶ 2013ರಲ್ಲಿ. 2011 -12ನೇ ಸಾಲಿಗೆ 1.443.49 ಕೋಟಿಗಳಷ್ಟು ಹೆಚ್ಚುವರಿ ಸಹಾಯಧನವನ್ನು ಅನುಮೋದಿಸಿದೆ. ಕರ್ನಾಟಕ ವಿದ್ಯುಚ್ಛಕ್ತಿ 
ನಿಯಂತ್ರಣ ಆಯೋಗವು 2014ರ ದರ ಆದೇಶದಲ್ಲಿ 2014 - 15ನೇ ಸಾಲಿಗೆ 1.6391.56 ಕೋಟಿಗಳ ಸಹಾಯಧನವನ್ನು ನಿಗಧಿಪಡಿಸಿತ್ತು. 

ಇದರಲ್ಲಿ 7.5983.00 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. ಇನ್ನೂ 1.408.56 ಕೋಟಿಗಳ ಬಾಕಿ ಸಹಾಯಧನ ಬಿಡುಗಡೆ ಮಾಡಬೇಕಾಗಿದೆ. 
4. ಆರ್ಥಿಕ ವರ್ಷ 2015-16ನೇ ಸಾಲಿನ ಆಯವ್ಯಯದಲ್ಲಿ ಕೆ.7498.00 ಕೋಟಿಗಳ ಸಹಾಯಧನವನ್ನು ಒದಗಿಸಿದೆ. ಈವರೆವಿಗೆ ಮೇಲಿನ ಉಲ್ಲೇಖ 

( 3) , ( 4) ಮತ್ತು ( 5) ರ ಆದೇಶಗಳಲ್ಲಿ ( 1,901.56 ಕೋಟಿಗಳನ್ನು ಈಗಾಗಲೇ ಈ ಕೆಳಕಂಡಂತೆ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ 
ಮಾಡಲಾಗಿದೆ. 

1. ಕೋಟಿಗಳಲ್ಲಿ 


2015 - 16ನೇ ಸಾಲಿನ ಏಪ್ರಿಲ್ - 2015ರಿಂದ ಜುಲೈ - 2015ರವರೆಗೆ ಬಿಡುಗಡೆ ಮಾಡಿರುವ ಸಹಾಯಧನ 


1, 600 .00 


35 . 52 


ದಿನಾಂಕ 13. 05.2013ರ ಅಂತ್ಯಕ್ಕೆ ಬಾಕಿ ಇದ್ದ ಬಾಗ್ಯಜ್ಯೋತಿ/ಕುಟೀರಜ್ಯೋತಿ ಸ್ಥಾವರಗಳ ದಂಡಸಹಿತ ಬಾಕಿ 
ಮೊತ್ತದಲ್ಲಿ ಬಿಡುಗಡೆ ಮಾಡಿರುವ ಹಣ . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


೯೧೧ 


35 .52 


ದಿನಾಂಕ 13 .05.2013ರ ಅಂತ್ಯಕ್ಕೆ ಬಾಕಿ ಇದ್ದ ಬಾಗ್ಯಜ್ಯೋತಿ/ಕುಟೀರಜ್ಯೋತಿಸ್ಥಾವರಗಳ ದಂಡಸಹಿತ ಬಾಕಿ 
ಮೊತ್ತದಲ್ಲಿ ಬಿಡುಗಡೆ ಮಾಡಿರುವ ಹಣ. 


21.40 | 


42 .64 


| 


200 . 00 


2011 - 12ನೇ ಸಾಲಿನ ಹೆಚ್ಚುವರಿ ಸಹಾಯಧನ ಬಾಬು 
2014 -15ನೇ ಸಾಲಿನ ಬಾಕಿ ಸಹಾಯಧನ ಬಾಲ್ಕು 
ತ್ರಿಪಕ್ಷೀಯ ಹೊಂದಾಣಿಕೆ -2015 -16ನೇ ಸಾಲಿನ ಮೇ 2015ರ ಅಂತ್ಯಕ್ಕೆ ವಿದ್ಯುತ್ ತೆರಿಗೆ ವಸೂಲಿ ಮತ್ತು 
ರಾಜಧನ ಬಾಬು 
ಸಹಾಯ ಧನದ ರೂಪದಲ್ಲಿ ಶ್ರೀ ಸತ್ಯಸಾಯಿ ಆಸ್ಪತ್ರೆಯ ವಿದ್ಯುತ್ ಬಿಲ್ಲಿನ ಬಾಬ್ರನ್ನು ಬೆಂಗಳೂರು ವಿದ್ಯುತ್ 
ಸರಬರಾಜು ಕಂಪನಿಗೆ ಬಿಡುಗಡೆ ಮಾಡಿದೆ. 
| ಒಟ್ಟು 01.07.2015ರವರೆಗೆ ಬಿಡುಗಡೆ ಮಾಡಿದ ಸಹಾಯಧನ 


2 . 00 


1,901.56 


5 . 2015 - 16ನೇ ಸಾಲಿನಲ್ಲಿ ಮೇ 2015ರ ಅಂತ್ಯದವರೆಗೆ ತ್ರಿಪಕ್ಷೀಯ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಸರಿಹೊಂದಿಸಿರುವ ಮೊತ್ತದ 
ವಿವರ ಈ ಕೆಳಕಂಡಂತಿದೆ. 

(ಕೆ,ಕೋಟಿಗಳಲ್ಲಿ) 


ವಿಸಕಂ 


ಬೆವಿಕಂ 


ಮವಿಕಂ 


ಹುವಿಕಂ 


ಗುವಿಕಂ 


ಚಾವಿಸನಿನಿ 


ಕವಿನಿನಿ 


ಒಟ್ಟು 


ವಿದ್ಯುತ್ 


ವಿದ್ಯುತ್‌ ತೆರಿಗೆ 


ರಾಜಧನ 


ತೆರಿಗೆ 


ಏಪ್ರಿಲ್ - 15 


63.26 


8 .15 | 


8 . 71 


6 .90 


8 .50 


0 .57 


3.91 


100 .00 


ಮೇ - 15 | 


60.47 


9. 06 . 


11 .88 


8 .14 


6. 80 


0 .61 


3 .04 


100 .00 


ಒಟ್ಟು 


| 


123. 73 


17 . 21 


20 .59 


| 


15. 04 


| 


15 .30 


| | 


1.18 


6.95 


200 .00 


2015 -16ನೇ ಸಾಲಿನ ಜೂನ್ 2015ರ ಮಾಹೆಗೆ ವಿದ್ಯುತ್ ಸರಬರಾಜು ಕಂಪನಿಗಳು ಪಾವತಿಸಬೇಕಾಗಿರುವ ವಿದ್ಯುತ್ ತೆರಿಗೆ , ಬಾಕಿ ತೆರಿಗೆ 
ಹಾಗೂ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಸರ್ಕಾರಕ್ಕೆ ಪಾವತಿಸಬೇಕಾದ ವಿದ್ಯುತ್ ತೆರಿಗೆ ಮತ್ತು ರಾಜಧನವನ್ನು ಈ ಕೆಳಗೆ 
ವಿವರಿಸಿರುವಂತೆ ತ್ರಿಪಕ್ಷೀಯ ಹೊಂದಾಣಿಕೆ (Tripartite Adjustment) ಮೂಲಕ ಸರ್ಕಾರ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ 
ನೀಡಬೇಕಾಗಿರುವ ಸಹಾಯಧನಕ್ಕೆ ಹೊಂದಾಣಿಕೆ ಮೂಲಕ ಸರಿಹೊಂದಿಸಲು ಪ್ರಸ್ತಾಪಿಸಿದೆ. 

(ಕೆ, ಕೋಟಿಗಳಲ್ಲಿ) 


ಕ್ರಸಂ 


ವಿಸಕಂ 


ಜೂನ್- 2015 


ಬೆವಿಕಂ 


63 .77 


ಮವಿಕಂ 


8 .45 


ಹುವಿಕಂ 


10 .58 


ಗುವಿಕಂ 


8 .28 


ಚಾವಿಸನಿನಿ 


6 .50 


ಕವಿನಿನಿ 


0 .50 


ಒಟ್ಟು 


98. 08 


ಕವಿನಿನಿ ( ರಾಜಧನ) 


1. 92 


ಒಟ್ಟು 


100 . 00 


( ಬೆವಿಕಂ ಹೊಂದಾಣಿಕೆಯ 63 .77 ಕೋಟಿಗಳಲ್ಲಿ ಮೇ 2015ರ ಮಾಹೆಯ ಬಾಕಿ ತೆರಿಗೆ ( 17.60 ಕೋಟಿಗಳು ಒಳಗೊಂಡಿದೆ.) 


7. ಮೇಲಿನ ವಿವರಿಸಿರುವಂತೆ, ಜೂನ್ - 2015ರ ಮಾಹೆಯಲ್ಲಿ ವಸೂಲಾಗಿರುವ ವಿದ್ಯುತ್‌ ತೆರಿಗೆ, ಬಾಕಿ ತೆರಿಗೆ ಮತ್ತು ರಾಜಧನ ಮೊತ್ತದ ಬಾಬು 
.100.00 ಕೋಟಿಗಳನ್ನು ತ್ರಿಪಕ್ಷೀಯ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಲು ಪ್ರಸ್ತುತ ಅದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 06 ಪಿಎಸ್ಆರ್ 2015 / ³4 ಬೆಂಗಳೂರು, ದಿನಾಂಕ : 21 .07.2015. 


೯೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


ಭಾಗ ೧ 


1. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ , ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, 
ಕಲಬುರಗಿ ವಿದ್ಯುತ್ ಸರಬ 

* ಸರಬರಾಜು ಕಂಪನಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಗಳು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್ 
ತೆರಿಗೆ ಬಾಲ್ಕು 97.58 ಕೋಟಿಗಳನ್ನು ( ತೊಂಬತ್ತೇಳುಕೋಟಿ ಐವತ್ತೆಂಟು ಲಕ್ಷ ಕೆ.ಗಳು ಮಾತ್ರ) ವಿದ್ಯುತ್ ಸರಬರಾಜು ಕಂಪನಿಗಳು 10 
ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ಸರ್ಕಾರ ಪಾವತಿಸಬೇಕಾಗಿರುವ 
ಸಹಾಯಧನಕ್ಕೆ ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ ಸರಿಹೊಂದಿಸಿ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಆದೇಶಿಸಿದೆ. 
A : ESCOM s PORTION 

(Rs. In Crs) 


DEBIT 


CREDIT 


Head of Account 


Amount 


Head of Account 


Amount 


Subsidy to ESCOMS 


Electricity Tax collection 


2801- 80- 101 -1- 04 -106 


0043 - 00 -101 - 0 - 01 


BESCOM 


63 . 77 


BESCOM 


63 . 77 


MESCOM 


8 .45 


MESCOM 


8.45 


HESCOM 


10.58 


HESCOM 


10 .58 


GESCOM 


8.28 


GESCOM 


8. 28 


CESC 


6 .50 


CESC 


6 .50 


Total 


97 .58 


Total 


97 .58 


ಬೆವಿಕಂ ಹೊಂದಾಣಿಕೆಯ { 63.77 ಕೋಟಿಗಳಲ್ಲಿ ಮೇ - 2015ರ ಮಾಹೆಯ ಬಾಕಿ ತೆರಿಗೆ ( 17.60 ಕೋಟಿಗಳು ಒಳಗೊಂಡಿದೆ. 
2 . 2015 -16ನೇ ಸಾಲಿನ ಜೂನ್ 2015ರ ಮಾಹೆಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ವಿದ್ಯುತ್ 

ತೆರಿಗೆ ಮತ್ತು ರಾಜಧನ { 2.42 ಕೋಟಿಗಳನ್ನು ಸಹ ಸರ್ಕಾರವು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ಸ್ಥಾವರಗಳಿಗೆ ಉಚಿತ 
ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ಕಲಬುರಗಿ ವಿದ್ಯುತ್ ಸರಬರಾಜು ಕಂಪನಿಗೆ ಪಾವತಿಸಬೇಕಾಗಿರುವ ಸಹಾಯಧನಕ್ಕೆ ಕೆಳಗಿನ 
ಕೋಷ್ಟಕದಲ್ಲಿರುವಂತೆ ತ್ರಿಪಕ್ಷೀಯ ಹೊಂದಾಣಿಕೆಯ ಮೂಲಕ ಬಿಡುಗಡೆ ಮಾಡಿ ಆದೇಶಿಸಿದೆ. ಕವಿನಿನಿ ಮತ್ತು ಗುವಿಕಂ ಸಂಸ್ಥೆಗಳು 
ವಿದ್ಯುತ್ ಖರೀದಿ ಅಸಲಿಗೆ ಲೆಕ್ಕೀಕರಿಸಲು ಆದೇಶಿಸಿದೆ. 
B: KPCL portion 

(Rs. In Crs ) 


DEBIT 


CREDIT 


Head of Account 


Total Amount 


Head of Account 


Total Amount 


Subsidy to ESCOMS 


Royalty from KPCL 


2801-80-101 -1-04-106 


0801- 01- 201- 0- 01 


1 . 92 


GESCOM 


2 .42 


Electricity Tax 


0043 - 00 -101 - 0 - 01 


0 . 50 


(KPCL to adjust this receipt 
against power purchase 
cost of GESCOM ) 


TOTAL -(B ) 


2.42 


TOTAL -(B ) 


2. 42 


3. ಲೆಕ್ಕ ಮಹಾಪರಿಶೋಧಕರು ಈ ಹೊಂದಾಣಿಕೆಗಳನ್ನು ಸಂಪೂರ್ಣವಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳುವಂತೆ ಕೋರಿದೆ. ಈ ಆದೇಶದ ಪ್ರಕಾರ 

ಯಾವುದೇ ನಗದು ಬಿಡುಗಡೆ ಇರುವುದಿಲ್ಲ. 
4. ಈ ಸರ್ಕಾರಿ ಆದೇಶದಲ್ಲಿ ಆದೇಶಿಸಿರುವಂತೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳು ಮತ್ತು 

ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಆ ಸಂಸ್ಥೆಗಳ ದಸ್ತಾವೇಜುಗಳಲ್ಲಿ ಸಮರ್ಪಕ ಹೊಂದಾಣಿಕೆ ಮಾಡಿಕೊಳ್ಳಲು ಆದೇಶಿಸಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

೯೧೩ 
5. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತವು ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ತೆರಿಗೆ ಮತ್ತು ರಾಜಸ್ವ 1.2.42 ಕೋಟಿಗಳನ್ನು ಕಲಬುರಗಿ 

ವಿದ್ಯುತ್ ಸರಬರಾಜು ಕಂಪನಿಗೆ ಸಹಾಯಧನವಾಗಿ ಸರಿಹೊಂದಿಸಲು ಸೂಚಿಸಿದೆ. ಈ ಮೊತ್ತವನ್ನು ವಿದ್ಯುತ್ ಖರೀದಿ ಅಸಲು ವೆಚ್ಚಕ್ಕೆ 

ಲೆಕ್ಕೀಕರಿಸುವುದು. 
6. ಈ ಆದೇಶದಲ್ಲಿ ಹೊಂದಾಣಿಕೆ ಮೂಲಕ ಬಿಡುಗಡೆ ಮಾಡಿರುವ ಸಹಾಯಧನವನ್ನು 10 ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ 

ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು ಸಹಾಯಧನದ ಬಾಬಿಗೆ ಬಿಡುಗಡೆ ಮಾಡಿದೆ ಎಂದು ಪರಿಗಣಿಸುವುದು. 
7. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 469 ವೆಚ್ಚ -1/2015 ದಿನಾಂಕ : 28.04 .2015ರಲ್ಲಿ ನೀಡಿರುವ 

ಸಹಮತಿಯನ್ವಯ ಹೊರಡಿಸಿದೆ. 


P . R .476 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ 
ಕಂದಾಯ ಸಚಿವಾಲಯ 
ಭಾರತ್ ಸೈಟ್ಸ್ ಮತ್ತು ಗೈಡ್ಸ್ ಅಸೋಸಿಯೇಷನ್ , ತುಮಕೂರು ಈ ಸಂಸ್ಥೆಗೆ ತುಮಕೂರು ತಾಲ್ಲೂಕು, 
ಕಸಬಾ ಹೋಬಳಿ, ಬೆಳಗುಂಬ ಗ್ರಾಮದ ಸ. ನಂ .92 ರಲ್ಲಿ 2 - 00 ಎಕರೆ ಸರ್ಕಾರಿ ಖರಾಬು ಜಮೀನನ್ನು 
ಗುತ್ತಿಗೆ ಆಧಾರದ ಮೇಲೆ ಮಂಜೂರು ಮಾಡಿದ್ದು, ಪರಿಷ್ಕತ ಗುತ್ತಿಗೆ ಮೊತ್ತವನ್ನು ನಿಗಧಿಪಡಿಸುವ ಬಗ್ಗೆ. 


ವಿಷಯ : 


ಗಿದೆ : 


1. ಸರ್ಕಾರದ ಪತ್ರ ಸಂಖ್ಯೆ ಆರ್‌ಡಿ 74 ಎಲ್‌ಜಿಟಿ 2011, ದಿ :28 - 02 - 2012 . 


2. ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ಇವರ ಪತ್ರ ಸಂಖ್ಯೆ: ಎಲ್‌ಎನ್‌ಡಿ ( ಟಿಎಂಕೆ) ಸಿಆರ್ 

- 284 /2009 - 10 , ದಿನಾಂಕ : 18 - 02 - 2015 
3. ಜಿಲ್ಲಾ ಆಯುಕ್ತರು , ಭಾರತ್ ಸೈಟ್ ಮತ್ತು ಗೈಡ್ಸ್ ಡಿಸ್ಟಿಕ್ಸ್ ಅಸೋಸಿಯೇಷನ್, ತುಮಕೂರು ಇವರ 

ಪತ್ರ ಸಂಖ್ಯೆ: ಬಿಎಸ್‌ಜಿ/ ಡಿಹೆಚ್ಕ್ಯೂ /20 , ದಿ: 23- 01 - 2015 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ತುಮಕೂರು ಜಿಲ್ಲೆ, ತುಮಕೂರು ತಾಲ್ಲೂಕು, ಕಸಬಾ ಹೋಬಳಿ, ಬೆಳಗುಂಬಾ ಗ್ರಾಮದ 
ಸ. ನಂ . 92ರಲ್ಲಿ 2 - 00 ಎಕರೆ ಸರ್ಕಾರಿ ಖರಾಬು ಜಮೀನನ್ನು ಭಾರತ್ ಸೈಟ್ ಮತ್ತು ಗೈಡ್ಸ್ ಅಸೋಸಿಯೇಷನ್, ತುಮಕೂರು ಇವರಿಗೆ ಖಾಯಂ 
ಮಂಜೂರು ಮಾಡುವ ಬದಲಿಗೆ ಗುತ್ತಿಗೆ ಆಧಾರದ ಮೇಲೆ 30 ವರ್ಷಗಳ ಅವಧಿಗೆ ಪ್ರಚಲಿತ ಮಾರುಕಟ್ಟೆ ದರದ ಶೇ . 10ರಷ್ಟು ಗುತ್ತಿಗೆ ದರ ನಿಗದಿಪಡಿಸಿ 
ಹಾಗೂ ಪ್ರತಿ 2 ವರ್ಷಕ್ಕೆ ಶೇ . 10ರಷ್ಟು ಗುತ್ತಿಗೆ ದರ ಹೆಚ್ಚಿಸಿ ಪರಿಷ್ಕರಿಸುವ ಷರತ್ತಿಗೆ ಒಳಪಟ್ಟು ಸರ್ಕಾರದ ಪೂರ್ವಾನುಮೋದನೆಯನ್ನು ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿ ಜಿಲ್ಲಾಧಿಕಾರಿಗಳು , ತುಮಕೂರು ಜಿಲ್ಲೆ ಇವರು ತುಮಕೂರು ಜಿಲ್ಲೆ ತುಮಕೂರು ತಾಲ್ಲೂಕು, ಕಸಬಾ 
ಹೋಬಳಿ , ಬೆಳಗುಂಬ ಗ್ರಾಮದ ಸ. ನಂ . 92ರಲ್ಲಿ 2 - 00 ಎಕರೆ ಸರ್ಕಾರಿ ಖರಾಬು ಜಮೀನನ್ನು ಭಾರತ್ ಸೈಟ್ಸ್ ಮತ್ತು ಗೈಡ್ಸ್ ಅಸೋಸಿಯೇಷನ್. 
ತುಮಕೂರು ಇವರಿಗೆ ಗುತ್ತಿಗೆ ಆಧಾರದ ಮೇಲೆ 30 ವರ್ಷಗಳ ಅವಧಿಗೆ ಅಂದಿನ ಪ್ರಚಲಿತ ಮಾರುಕಟ್ಟೆ ದರದ ಶೇ . 10ರಷ್ಟು ಗುತ್ತಿಗೆ ದರ ನಿಗದಿಪಡಿಸಿ 
ಹಾಗೂ ಪ್ರತಿ 2 ವರ್ಷಕ್ಕೆ ಶೇ . 10 ರಷ್ಟು ಗುತ್ತಿಗೆ ದರವನ್ನು ಹೆಚ್ಚಿಸುವ ಷರತ್ತಿಗೊಳಪಟ್ಟು ಮಂಜೂರು ಮಾಡಿರುವುದನ್ನು ಪರಿಷ್ಕರಿಸಿ ಗುತ್ತಿಗೆ ಮೊತ್ತವನ್ನು 
ಮನ್ನಾ ಮಾಡಿ ಸಾಂಖೇತಿಕವಾಗಿ ವರ್ಷಕ್ಕೆ 1. 1000/- ನಿಗದಿಪಡಿಸುವಂತೆ ದಿನಾಂಕ: 18 -02 -2015ರ ಪ್ರಸ್ತಾವನೆಯಲ್ಲಿ ಕೋರಿದ್ದಾರೆ. 

ಮೇಲೆ ಓದಲಾದ ಕ್ರಮಾಂಕ ( 3) ರಲ್ಲಿ ಜಿಲ್ಲಾ ಆಯುಕ್ತರು, ಭಾರತ್ ಸೈಟ್ ಮತ್ತು ಗೈಡ್ಸ್ ಡಿಸ್ಟಿಕ್ಸ್ ಅಸೋಸಿಯೇಷನ್, ತುಮಕೂರು ಇವರು 
ದಿನಾಂಕ 28 -02 - 2012ರ ಸರ್ಕಾರದ ಆದೇಶದನ್ವಯ ಬೆಳಗುಂಬ ಗ್ರಾಮದ ಸ. ನಂ . 92ರಲ್ಲಿ 2- 00 ಎಕರೆ ಜಮೀನನ್ನು ಗುತ್ತಿಗೆ ಆಧಾರದ ಮೇಲೆ 
ಮಂಜೂರು ಮಾಡಿರುವ ಜಮೀನಿಗೆ ನಿಗಧಿಪಡಿಸಿರುವ ಗುತ್ತಿಗೆ ಮೊತ್ತವನ್ನು ಮನ್ನಾ ಮಾಡುವಂತೆ ಹಾಗೂ ಈಗಾಗಲೇ ಸರ್ಕಾರಕ್ಕೆ ತಮ್ಮ ಸಂಸ್ಥೆ 
ಪಾವತಿಮಾಡಿರುವ ಮೊತ್ತವನ್ನು ಹಿಂದಿರುಗಿಸುವಂತೆ ಕೋರಿರುತ್ತಾರೆ . 
ಜಿಲ್ಲಾಧಿಕಾರಿಗಳು , ತುಮಕೂರು ಜಿಲ್ಲೆ ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 105 ಎಲ್‌ಜಿಟಿ 2014, ಬೆಂಗಳೂರು, ದಿನಾಂಕ : 22 - 07 - 2015. 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು , 1969ರ ನಿಯಮ 19 
ರನ್ವಯ ತುಮಕೂರು ಜಿಲ್ಲೆ, ತುಮಕೂರು ತಾಲ್ಲೂಕು, ಕಸಬಾ ಹೋಬಳಿ, ಬೆಳಗುಂಬ ಗ್ರಾಮದ ಸ. ನಂ . 92 ರಲ್ಲಿ ಕ್ಷೇತ್ರ 2 - 00 ಎಕರೆ ಸರ್ಕಾರಿ ಖರಾಬು 
ಜಮೀನನ್ನು ಭಾರತ್ ಸೈಟ್ಸ್ ಮತ್ತು ಗೈಡ್ಸ್ ಅಸೋಸಿಯೇಷನ್, ತುಮಕೂರು ಇವರಿಗೆ 30 ವರ್ಷಗಳ ಅವಧಿಗೆ ಪ್ರಚಲಿತ ಮಾರುಕಟ್ಟೆ ದರದ ಶೇ . 10 ರಷ್ಟು 


೯೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಭಾಗ ೧ 
ಗುತ್ತಿಗೆ ಮೊತ್ತವನ್ನು ನಿಗಧಿಪಡಿಸಿರುವುದಕ್ಕೆ ಬದಲಾಗಿ ಮಾರ್ಗಸೂಚಿ ಬೆಲೆಯ ಶೇ . 5 ರಷ್ಟು ಗುತ್ತಿಗೆ ಮೊತ್ತವನ್ನು ನಿಗಧಿಪಡಿಸಿ, ಸಂಸ್ಥೆಯು ಪಾವತಿಸಿರುವ 
ಉಳಿಕೆ ಮೊತ್ತ 7.10 ,00,000 / - ಗಳನ್ನು ಮಾತ್ರ ( ಹತ್ತುಲಕ್ಷ ರೂಪಾಯಿಗಳು ) ಸದರಿ ಸಂಸ್ಥೆಗೆ ಮರು ಪಾವತಿಸಲು ಸರ್ಕಾರದ ಮಂಜೂರಾತಿ ನೀಡಿದೆ. 


P . R .477 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮಹಾಂತೇಗೌಡ ಎಸ್ .ಎಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) . 


SC - 50 


ಕಾನೂನು ಸಚಿವಾಲಯ 


ವಿಷಯ : ಜೇವರ್ಗಿ ಕಂದಾಯ ತಾಲ್ಲೂಕು, ಕಲಬುರಗಿ ಜಿಲ್ಲೆ ಇಲ್ಲಿ ಹೊಸದಾಗಿ ಸೃಜಿಸಿರುವ ಒಂದು ಹೆಚ್ಚುವರಿ 

ನೋಟರಿ ಹುದ್ದೆಯನ್ನು ತುಂಬುವ ಬಗ್ಗೆ . 
1. ಸರ್ಕಾರಿ ಆದೇಶ ಸಂಖ್ಯೆ: ಲಾ 155 ಎಲ್‌ಸಿಎಲ್ 2013 , ದಿನಾಂಕ: 24.06.2014 
2. ಸರ್ಕಾರದ ಪತ್ರ ಸಂಖ್ಯೆ : ಲಾ 344 ಎಲ್‌ಸಿಎಲ್ 2014 ದಿನಾಂಕ: 22.09.2014 
3. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಕಲಬುರಗಿ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಡಿಸಿಕೆ/ 

ಎಡಿಎಮ್‌ಎನ್‌ / 641/2014 , ದಿನಾಂಕ : 19.12 .2014 , 
4. ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಲಾ 157 ಎಲ್‌ಸಿಎಲ್ 2015 ದಿನಾಂಕ : 30 .05.2015 

5. ಸಂದರ್ಶನ ಸಭಾ ಸೂಚನಾ ಪತ್ರದ ದಿನಾಂಕ: 08. 06.2015 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಜೇವರ್ಗಿ ಕಂದಾಯ ತಾಲ್ಲೂಕು, ಕಲಬುರಗಿ, ಜಿಲ್ಲೆ ಇಲ್ಲಿಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಹೊಸದಾಗಿ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. ಮೇಲೆ ಓದಲಾದ ಕ್ರಮ , 
ಸಂಖ್ಯೆ: (2) ರ ಪತ್ರದಲ್ಲಿ ಸದರಿ ಹುದ್ದೆಯನ್ನು ತುಂಬುವ ಕುರಿತಂತೆ ನೋಟರಿಗಳ ಅಧಿನಿಯಮ /ನಿಯಮಗಳು 1956 ನಿಯಮ 6(1)( 2) ಮತ್ತು 7(1) ( 2) 
(3) ರನ್ವಯ ಮತ್ತು ತಿದ್ದುಪಡಿ ನಿಯಮಗಳನ್ವಯ ಅಧಿಸೂಚನೆ ಹೊರಡಿಸಿ ಸ್ಥಳೀಯ ಜಾಹೀರಾತು ನೀಡಿ ಆ ಮೂಲಕ ಸ್ವೀಕರಿಸುವ ಅರ್ಜಿಗಳನ್ನು 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977ರ ನಿಯಮ 12 ರನ್ವಯ ಪರಿಶೀಲಿಸಿ ಅವರ 
ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಕೋರಲಾಗಿತ್ತು. ಆ ಮೇರೆಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಪ್ರಧಾನ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಧೀಶರ ಪತ್ರದಲ್ಲಿ 22 ವಕೀಲರುಗಳ ಮೆಮೋರಿಯಲ್‌ಗಳನ್ನು ಅವರ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಸಲ್ಲಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಸರ್ಕಾರಿ ಅಧಿಸೂಚನೆಯಲ್ಲಿ ಸಂಖ್ಯೆ : ಲಾ 61 ಎಲ್‌ಸಿಎಲ್ 2009 , ದಿನಾಂಕ: 14 /07 /2010 ಮತ್ತು 
ಸಂಖ್ಯೆ : ಲಾ 53 ಎಲ್‌ಸಿಎಲ್ 2013, ದಿನಾಂಕ: 23 / 07 /2013ರ ಸರ್ಕಾರಿ ಅಧಿಸೂಚನೆಗಳಲ್ಲಿ ನೋಟರಿ ಸಂದರ್ಶನ ಮಂಡಳಿಗೆ ರಚಿಸಲಾಗಿರುವ 
ಸಮಿತಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿ, 1952ರ ಕೇಂದ್ರ ಅಧಿನಿಯಮ, ಸೆಕ್ಷನ್ 15ರಲ್ಲಿ ( 1951ರ ಅಧಿನಿಯಮ 53) ಓದಲಾದ 
ನೋಟರಿಗಳ ತಿದ್ದುಪಡಿ ನಿಯಮಗಳು, ಹಾಗೂ 2009ರ ನೋಟರಿಗಳ ತಿದ್ದುಪಡಿ ನಿಯಮಗಳ, ನಿಯಮ 7( ಎ)( 2) ರನ್ವಯ ಈ ಕೆಳಕಂಡ ನೋಟರಿ 
ಸಂದರ್ಶನ ಮಂಡಳಿಯನ್ನು ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ರಚಿಸಲಾಗಿದೆ. 
1) ಅಪರ ಕಾನೂನು ಕಾರ್ಯದರ್ಶಿಗಳು ( ಅಭಿಪ್ರಾಯ ), 

- - ಅಧ್ಯಕ್ಷರು 
2) ಕಾನೂನುಕೋಶದ ಮುಖ್ಯಸ್ಥರು ( ಹಿರಿಯ ಸಿವಿಲ್ ನ್ಯಾಯಾಧೀಶರು) - - ಸದಸ್ಯರು 

(ಲೋಕೋಪಯೋಗಿ ಮತ್ತು ಜಲಸಂಪನ್ಮೂಲ ಇಲಾಖೆ) 
3) ಕಾನೂನು ಕೋಶದ ಮುಖ್ಯಸ್ಥರು ( ಹಿರಿಯ ಸಿವಿಲ್ ನ್ಯಾಯಾಧೀಶರು) - - ಸದಸ್ಯರು 

( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) 
ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪ್ರಸ್ತಾವನೆಯಲ್ಲಿ ಶಿಫಾರಸ್ಸು ಮಾಡಿರುವ ಎಲ್ಲಾ 
ವಕೀಲರುಗಳನ್ನು ಸಂದರ್ಶನಕ್ಕೆ ಆಹ್ವಾನಿಸಿ ದಿನಾಂಕ: 22 .06.2015 ರಂದು ನಡೆದ ಸಂದರ್ಶನ ಮಂಡಳಿಯಲ್ಲಿ ಶ್ರೀ ಬೆನ್ನಪ್ಪ, ವಕೀಲರು, ಕೊಂಬಿನಕರ್, 
ಬುದ್ಧ ನಗರ, ಜೇವರ್ಗಿ ಕಂದಾಯ ತಾಲ್ಲೂಕು, ಕಲ್ಬುರ್ಗಿ ಜಿಲ್ಲೆ -85310 ಇವರನ್ನು ಹೊಸದಾಗಿ ಸೃಜಿಸಿರುವ ಒಂದು ಹೆಚ್ಚುವರಿ ನೋಟರಿ ಹುದ್ದೆಗೆ ನೇಮಕ 
ಮಾಡಲು ಶಿಫಾರಸ್ಸು ಮಾಡಲಾಗಿದೆ. 
ಆ ಮೇರೆಗೆ , ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 344 ಎಲ್‌ಸಿಎಲ್ 2014 ಬೆಂಗಳೂರು, ದಿನಾಂಕ: 21 .07 .2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ನೋಟರಿ ಅಧಿನಿಯಮ, 1952 ಹಾಗೂ ಇದರ ಅಡಿಯಲ್ಲಿ 
ರಚಿಸಲಾಗಿರುವ ನೋಟರಿ ನಿಯಮಗಳು, 1956 ಹಾಗೂ ನಂತರದ ತಿದ್ದುಪಡಿ ನಿಯಮಗಳನ್ವಯ ಪರಿಶೀಲಿಸಿ, ನಿಯಮ 8(1)ರಲ್ಲಿ ಪ್ರದತ್ತವಾದ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


೯೧೫ 


ಅಧಿಕಾರದನ್ವಯ ಶ್ರೀ ಬೆನ್ನಪ್ಪ, ವಕೀಲರು, ಬುದ್ದ ನಗರ, ಜೇವರ್ಗಿ ಕಂದಾಯ ತಾಲ್ಲೂಕು, ಕಲಬುರಗಿ ಜಿಲ್ಲೆ. ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ 
ದಿನಾಂಕದಿಂದ 5 (ಐದು) ವರ್ಷಗಳ ಅವಧಿಗೆ ಜೇವರ್ಗಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಕಾತಿ ಮಾಡಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 -ನ್ಯಾಯ ಪರಿಪಾಲನೆ - 501- 0 - ಇತರೆ ಸ್ವೀಕೃತಿಗಳು - 
06 - ಇತರೆ ಬಾಬ್ಬುಗಳಿಗೆ ( 0070 - 01 -501 - 0 - 06 ) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ 7.1000.00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು 
ಸರ್ಕಾರಿ ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ 
ನಂತರ ಅವರಿಗೆ ವೃತ್ತಿ ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ, 1952 ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ನೋಟರಿ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಯಿದಾ ಬಾನು 
P . R .478 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 25 

ಕಾನೂನು ಇಲಾಖೆ ( ಆಡಳಿತ - 2). 

ಕಾನೂನು ಸಚಿವಾಲಯ 
ವಿಷಯ : ಬೀಳಗಿ ಕಂದಾಯ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಇಲ್ಲಿ ಹೊಸದಾಗಿ ಸೃಜಿಸಿರುವ ಒಂದು ಹೆಚ್ಚುವರಿ 

ನೋಟರಿ ಹುದ್ದೆಯನ್ನು ತುಂಬುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಲಾ 142 ಎಲ್‌ಸಿಎಲ್ 2013, ದಿನಾಂಕ: 03 .11.2014 

2 . ಸರ್ಕಾರದ ಪತ್ರ ಸಂಖ್ಯೆ: 383 ಎಲ್‌ಸಿಎಲ್ 2014, ದಿನಾಂಕ: 28.11.2014 
3. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಾಗಲಕೋಟೆ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಇಎಸ್‌ಟಿ/ 

931/2015, ದಿನಾಂಕ: 09.02.2015. 
4 , ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಲಾ 157 ಎಲ್‌ಸಿಎಲ್ 2015 ದಿನಾಂಕ: 30. 05. 2015 

5 . ಸಂದರ್ಶನದ ಸಭಾ ಸೂಚನಾ ಪತ್ರದ ದಿನಾಂಕ: 08 .06.2015 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಬೀಳಗಿ ಕಂದಾಯ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಇಲ್ಲಿಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಹೊಸದಾಗಿ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿತ್ತು. ಮೇಲೆ ಓದಲಾದ ಕ್ರಮ , 
ಸಂಖ್ಯೆ: ( 2)ರ ಪತ್ರದಲ್ಲಿ ಸದರಿ ಹುದ್ದೆಯನ್ನು ತುಂಬುವ ಕುರಿತಂತೆ ನೋಟರಿಗಳ ಅಧಿನಿಯಮ/ನಿಯಮಗಳು 1956 ನಿಯಮ 6(1)(2) ಮತ್ತು 7(1)( 2) 
(3) ರನ್ವಯ ಮತ್ತು ತಿದ್ದುಪಡಿ ನಿಯಮಗಳನ್ವಯ ಅಧಿಸೂಚನೆ ಹೊರಡಿಸಿ ಸ್ಥಳೀಯ ಜಾಹೀರಾತು ನೀಡಿ ಆ ಮೂಲಕ ಸ್ವೀಕರಿಸುವ ಅರ್ಜಿಗಳನ್ನು 

ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977ರ ನಿಯಮ 12 ರನ್ವಯ ಪರಿಶೀಲಿಸಿ ಅವರ 
ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಕೋರಲಾಗಿತ್ತು. ಆ ಮೇರೆಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರ ಪತ್ರದಲ್ಲಿ 4 ವಕೀಲರುಗಳ ಮೆಮೋರಿಯಲ್‌ಗಳನ್ನು ಅವರ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಸರ್ಕಾರಿ ಅಧಿಸೂಚನೆಯಲ್ಲಿ ಸಂಖ್ಯೆ : ಲಾ 61 ಎಲ್‌ಸಿಎಲ್ 2009, ದಿನಾಂಕ: 14 / 07 /2010 ಮತ್ತು 
ಸಂಖ್ಯೆ : ಲಾ53 ಎಲ್‌ಸಿಎಲ್ 2013, ದಿನಾಂಕ: 23/07 /2013ರ ಸರ್ಕಾರಿ ಅಧಿಸೂಚನೆಗಳಲ್ಲಿ ನೋಟರಿ ಸಂದರ್ಶನ ಮಂಡಳಿಗೆ ರಚಿಸಲಾಗಿರುವ 
ಸಮಿತಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿ, 1952ರ ಕೇಂದ್ರ ಅಧಿನಿಯಮ, ಸೆಕ್ಷನ್‌ 15ರಲ್ಲಿ ( 1951ರ ಅಧಿನಿಯಮ 53) ಓದಲಾದ 
ನೋಟರಿಗಳ ತಿದ್ದುಪಡಿ ನಿಯಮಗಳು, ಹಾಗೂ 2009ರ ನೋಟರಿಗಳ (ತಿದ್ದುಪಡಿ ನಿಯಮಗಳ, ನಿಯಮ 7( ಎ)(2) ರನ್ವಯ ಈ ಕೆಳಕಂಡ ನೋಟರಿ 
ಸಂದರ್ಶನ ಮಂಡಳಿಯನ್ನು ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ರಚಿಸಲಾಗಿದೆ. 
1) ಅಪರ ಕಾನೂನು ಕಾರ್ಯದರ್ಶಿಗಳು ( ಅಭಿಪ್ರಾಯ), 

- - ಅಧ್ಯಕ್ಷರು 
2) ಕಾನೂನುಕೋಶದ ಮುಖ್ಯಸ್ಥರು (ಹಿರಿಯ ಸಿವಿಲ್ ನ್ಯಾಯಾಧೀಶರು) - - ಸದಸ್ಯರು 

ಲೋಕೋಪಯೋಗಿ ಮತ್ತು ಜಲಸಂಪನ್ಮೂಲ ಇಲಾಖೆ) 
3) ಕಾನೂನುಕೋಶದ ಮುಖ್ಯಸ್ಥರು ( ಹಿರಿಯ ಸಿವಿಲ್ ನ್ಯಾಯಾಧೀಶರು) -- ಸದಸ್ಯರು 

( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪ್ರಸ್ತಾವನೆಯಲ್ಲಿ ಶಿಫಾರಸ್ಸು ಮಾಡಿರುವ ಎಲ್ಲಾ 
ವಕೀಲರುಗಳನ್ನು ಸಂದರ್ಶನಕ್ಕೆ ಆಹ್ವಾನಿಸಿ ದಿನಾಂಕ: 22.06 . 2015 ರಂದು ನಡೆದ ಸಂದರ್ಶನ ಮಂಡಳಿಯಲ್ಲಿ ಶ್ರೀ ರಾಮಣ್ಣ ಹುದ್ದಾರ , ವಕೀಲರು, 
ಶಿರಗುಪ್ಪಿ ಪೋಸ್ಟ್, ಬೀಳಗಿ ಕಂದಾಯ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ- 587116 ಇವರನ್ನು ಹೊಸದಾಗಿ ಸೃಜಿಸಿರುವ ಒಂದು ಹೆಚ್ಚವರಿ ನೋಟರಿ ಹುದ್ದೆಗೆ 
ನೇಮಕ ಮಾಡಲು ಶಿಫಾರಸ್ಸು ಮಾಡಲಾಗಿದೆ. 
ಆ ಮೇರೆಗೆ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 383 ಎಲ್ ಸಿಎಲ್ 2014, ಬೆಂಗಳೂರು, ದಿನಾಂಕ: 21.07 . 2015 


೯೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಭಾಗ ೧ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ನೋಟರಿ ಅಧಿನಿಯಮ , 1952 ಹಾಗೂ ಇದರ ಅಡಿಯಲ್ಲಿ 
ರಚಿಸಲಾಗಿರುವ ನೋಟರಿ ನಿಯಮಗಳು, 1956 ಹಾಗೂ ನಂತರದ ತಿದ್ದುಪಡಿ ನಿಯಮಗಳನ್ವಯ ಪರಿಶೀಲಿಸಿ, ನಿಯಮ 8(1) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ರಾಮಣ್ಣ ಹುದ್ದಾರ, ವಕೀಲರು , ಶಿರಗುಪ್ಪಿ ಪೋಸ್ಟ್, ಬೀಳಗಿ ಕಂದಾಯ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ- 587116 ಇವರನ್ನು ವೃತ್ತಿ 
ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ 5 (ಐದು) ವರ್ಷಗಳ ಅವಧಿಗೆ ಬೀಳಗಿ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ 
ನೇಮಕಾತಿ ಮಾಡಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 -ನ್ಯಾಯ ಪರಿಪಾಲನೆ -501 - 0- ಇತರೆ ಸ್ವೀಕೃತಿಗಳು - 
06 - ಇತರೆ ಬಾಬುಗಳಿಗೆ (0070 - 01 -501 - 0 - 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ 7.1000.00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು 
ಸರ್ಕಾರಿ ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ 
ನಂತರ ಅವರಿಗೆ ವೃತ್ತಿ ಪ್ರಮಾಣ ಪತ್ರವನ್ನು ನೀಡಲಾಗುವುದು . 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ , 1952 ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ನೋಟರಿ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯಿದಾ ಬಾನು 
P . R .479 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc - 25 

ಕಾನೂನು ಇಲಾಖೆ ( ಆಡಳಿತ - 2 ). 

ಒಳಾಡಳಿತ ಸಚಿವಾಲಯ 
ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ವೃಂದ ಸಿ ಮತ್ತು ಡಿ ಹುದ್ದೆಗಳನ್ನು ಭರ್ತಿ 

ಮಾಡಲು ಅನುಮತಿಯನ್ನು ನೀಡುವ ಬಗ್ಗೆ. 
ಓದಲಾಗಿದೆ : ಅಭಿಯೋಗ ನಿರ್ದೆಶಕರ ಪತ್ರ ಸಂಖ್ಯೆ : ಡಿಸಿಎನ್‌ / ಸಿಶಾ - 2103 /2011 - 12 , ದಿ : 10 - 12 - 2014 . 


ಪ್ರಸ್ತಾವನೆ : 

ಮೇಲೆ ಓದಲಾದ ಪ್ರಸ್ತಾವನೆಯಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೆಶಕರು, ಇಲಾಖೆಯಲ್ಲಿ ಬಹಳಷ್ಟು ಹುದ್ದೆಗಳು ಖಾಲಿ 
ಇರುವುದರಿಂದ, ಆಡಳಿತ ವಿಷಯದಲ್ಲಿ ಹಾಗೂ ಕಛೇರಿ ಕೆಲಸ ಕಾರ್ಯಗಳ ನಿರ್ವಹಣೆಗೆ ತೊಂದರೆ ಉಂಟಾಗುತ್ತಿದೆ. ಶೀಘ್ರಲಿಪಿಗಾರರ ಮತ್ತು ವಾಹನ 
ಚಾಲಕರ ವೃಂದಗಳಲ್ಲಿ ಬಡ್ತಿಗೆ ಅರ್ಹ ನೌಕರರು ಲಭ್ಯವಿಲ್ಲದ ಕಾರಣ ಕೊರತೆ ಉಂಟಾಗಿರುತ್ತದೆ. ಇಲಾಖೆಯಲ್ಲಿ ಹೊಸದಾಗಿ ಹುದ್ದೆಗಳು 
ಸೃಜನೆಯಾಗಿರುವುದರಿಂದ ಶೀಘ್ರಲಿಪಿಗಾರರು , ವಾಹನ ಚಾಲಕರು ಮತ್ತು ದಲಾಯತ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು 
ಅನುಮತಿಯನ್ನು ನೀಡುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಈ ಕೆಳಕಂಡ ಸಮೂಹ ಸಿ ಮತ್ತು ಡಿ ಹುದ್ದೆಗಳನ್ನು 
ಭರ್ತಿ ಮಾಡಲು ಸರ್ಕಾರವು ತೀರ್ಮಾನಿಸಿದೆ. 
ಕ್ರ. ಸಂ . ಹುದ್ದೆಗಳ ಹೆಸರು ಹುದ್ದೆಗಳ ಸಂಖ್ಯೆ 

ವಿಧಾನ 
1 | ಶೀಘ್ರಲಿಪಿಗಾರರು 

ನೇರ ನೇಮಕಾತಿ ಮೂಲಕ 
2 | ವಾಹನ ಚಾಲಕರು 

ಹೊರ ಗುತ್ತಿಗೆ ಆಧಾರದ ಮೇಲೆ 
3 | ದಲಾಯತ್ 

ಹೊರ ಗುತ್ತಿಗೆ ಆಧಾರದ ಮೇಲೆ 


08 


87 


ಒಟ್ಟು 


97 


ಸರ್ಕಾರದ ಆದೇಶ ಸಂಖ್ಯೆ ಒಣ 378 ಪಿಪಿಇ 2013, ಬೆಂಗಳೂರು, ದಿನಾಂಕ : 21ನೇ ಜುಲೈ 2015. 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಈ ಕೆಳಕಂಡ ಸಮೂಹ ಸಿ ಮತ್ತು 
ಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರದ ಅನುಮತಿಯನ್ನು ನೀಡಿದೆ. 


ಕ್ರಸಂ. 


ಹುದ್ದೆಗಳ ಹೆಸರು 


ಹುದ್ದೆಗಳ ಸಂಖ್ಯೆ 


ವಿಧಾನ 


1 


| ಶೀಘ್ರಲಿಪಿಗಾರರು 


ನೇರ ನೇಮಕಾತಿ ಮೂಲಕ 


2 


| 


ವಾಹನ ಚಾಲಕರು 


02 


ಹೊರ ಗುತ್ತಿಗೆ ಆಧಾರದ ಮೇಲೆ 


3 | ದಲಾಯತ್ 


87 


ಹೊರ ಗುತ್ತಿಗೆ ಆಧಾರದ ಮೇಲೆ 


ಒಟ್ಟು 


97 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


೯೧೭ 


ಸದರಿ ಅದೇಶವನ್ನು ಆರ್ಥಿಕ ಇಲಾಖೆಯ ಅ . ಟಿ . ಸಂಖ್ಯೆ : ಅಇ 659 ವೆಚ್ಚ- 11 2014 , ದಿನಾಂಕ : 07 - 07 - 2015ರ ಸಹಮತಿ ಅನುಸಾರ 
ಹೊರಡಿಸಲಾಗಿದೆ. 


P . R . 453 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 

( ಪೋಲೀಸ್ ಸೇವೆಗಳು - ಬಿ ) 
ಕಾನೂನು ಸಚಿವಾಲಯ 


ವಿಷಯ : 


ಕುಂದಗೋಳ ಕಂದಾಯ ತಾಲ್ಲೂಕು, ಧಾರವಾಡ ಜಿಲ್ಲೆಯಲ್ಲಿ ಇಲ್ಲಿ ಹೊಸದಾಗಿ ಸೃಜಿಸಿರುವ ಒಂದು 
ಹೆಚ್ಚುವರಿ ನೋಟರಿ ಹುದ್ದೆಯನ್ನು ತುಂಬುವ ಬಗ್ಗೆ. 


ಓದಲಾಗಿದೆ : 


1. ಸರ್ಕಾರಿ ಆದೇಶ ಸಂಖ್ಯೆ ಲಾ 136 ಎಲ್‌ಸಿಎಲ್ 2013, ದಿನಾಂಕ : 09 - 06 -2014 . 


2 . ಸರ್ಕಾರದ ಪತ್ರ ಸಂಖ್ಯೆ : 366 ಎಲ್‌ಸಿಎಲ್ 2014 , ದಿನಾಂಕ : 14 - 11 - 2014 , 
3. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಜಿಲ್ಲೆ, ಇವರ ಪತ್ರ ಸಂಖ್ಯೆ : ಸಿಪಿಎನ್ ನಂ . 

01/2015, ದಿನಾಂಕ : 05 - 01 - 2015 
4. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಲಾ 157 ಎಲ್‌ಸಿಎಲ್ 2015, ದಿನಾಂಕ : 08 - 06 -2015. 
5. ಸಂದರ್ಶನದ ಸಭಾ ಸೂಚನಾ ಪತ್ರದ ದಿನಾಂಕ : 08 - 06 - 2015. 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಕುಂದಗೋಳ ಕಂದಾಯ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಹೊಸದಾಗಿ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿತ್ತು. ತದನಂತರ ಮೇಲೆ ಓದಲಾದ 
ಕ್ರಮ ಸಂಖ್ಯೆ : (2)ರ ಪತ್ರದಲ್ಲಿ ಸದರಿ ಹುದ್ದೆಯನ್ನು ತುಂಬುವ ಕುರಿತಂತೆ ನೋಟರಿ/ನಿಯಮಾವಳಿ ನಿಯಮ 1956 ನಿಯಮ 6(1)(2) ಮತ್ತು 
7(1)(2)(3) ರನ್ವಯ ಮತ್ತು ತಿದ್ದುಪಡಿ ನಿಯಮಗಳನ್ವಯ ಅಧಿಸೂಚನೆ ಹೊರಡಿಸಿ ಸ್ಥಳೀಯ ಜಾಹೀರಾತು ನೀಡಿ ಆ ಮೂಲಕ ಸ್ವೀಕರಿಸುವ ಅರ್ಜಿಗಳನ್ನು 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977ರ ನಿಯಮ 12 ರನ್ವಯ ಪರಿಶೀಲಿಸಿ ಜಿಲ್ಲಾ/ ಪ್ರಧಾನ 
ನ್ಯಾಯಧೀಶರ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಕೋರಲಾಗಿತ್ತು. ಆ ಮೇರೆಗೆ ಕ್ರಮ ಸಂಖ್ಯೆ (3) ರ ಪ್ರಧಾನ ಜಿಲ್ಲಾ ಮತ್ತು 
ಸತ್ರ ನ್ಯಾಯಾಧೀಶರ ಪತ್ರದಲ್ಲಿ 12 ವಕೀಲರುಗಳ ಮೆಮೋರಿಯಲ್‌ಗಳನ್ನು ಅವರ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಸರ್ಕಾರಿ ಅಧಿಸೂಚನೆಯಲ್ಲಿ ಸಂಖ್ಯೆ : ಲಾ 61 ಎಲ್‌ಸಿಎಲ್ 2009, ದಿನಾಂಕ : 14 - 07 - 2010 ಮತ್ತು 
ಸಂಖ್ಯೆ : ಲಾ 53 ಎಲ್‌ಸಿಎಲ್ 2013, ದಿನಾಂಕ : 23 - 07 - 2013ರ ಸರ್ಕಾರಿ ಅಧಿಸೂಚನೆಗಳಲ್ಲಿ ನೋಟರಿ ಸಂದರ್ಶನ ಮಂಡಳಿಗೆ ರಚಿಸಲಾಗಿರುವ 

ಮಿತಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿ , 1952ರ ಕೇಂದ್ರ ಅಧಿನಿಯಮ, ಸೆಕ್ಷನ್‌ 15ರಲ್ಲಿ (1951ರ ಅಧಿನಿಯಮ 53 ) ಓದಲಾದ 
ನೋಟರಿಗಳ ತಿದ್ದುಪಡಿ ನಿಯಮಗಳು , ಹಾಗೂ 2009ರ ನೋಟರಿಗಳ ( ತಿದ್ದುಪಡಿ ನಿಯಮಗಳ , ನಿಯಮ 7( ಎ) ( 2 ) ರನ್ವಯ ಈ ಕೆಳಕಂಡ ನೋಟರಿ 
ಸಂದರ್ಶನ ಮಂಡಳಿಯನ್ನು ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ರಚಿಸಲಾಗಿದೆ. 
1. ಅಪರ ಕಾನೂನು ಕಾರ್ಯದರ್ಶಿಗಳು ( ಅಭಿಪ್ರಾಯ ) 

ಅಧ್ಯಕ್ಷರು 
2. ಕಾನೂನುಕೋಶದ ಮುಖ್ಯಸ್ಥರು ( ಹಿರಿಯ ಸಿವಿಲ್ ನ್ಯಾಯಾಧೀಶರು) 
(ಲೋಕೋಪಯೋಗಿ ಮತ್ತು ಜಲಸಂಪನ್ಮೂಲ ಇಲಾಖೆ) 

ಸದಸ್ಯರು 
3. ಕಾನೂನುಕೋಶದ ಮುಖ್ಯಸ್ಥರು(ಹಿರಿಯ ಸಿವಿಲ್ ನ್ಯಾಯಾಧೀಶರು 

ಸದಸ್ಯರು 
( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ) 
ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪ್ರಸ್ತಾವನೆಯಲ್ಲಿ ಶಿಫಾರಸ್ಸು ಮಾಡಿರುವ ಎಲ್ಲಾ 
ವಕೀಲರುಗಳನ್ನು ಸಂದರ್ಶನಕ್ಕೆ ಆಹ್ವಾನಿಸಿ ದಿನಾಂಕ : 22 - 06 - 2015 ರಂದು ನಡೆದ ಸಂದರ್ಶನ ಮಂಡಳಿಯಲ್ಲಿ ಶ್ರೀ ಮಿಯಾನವರ್‌ ಸುಲೇಮಾನ್ ಪಾಷಾ 
ಮೆಹಬೂಬ್‌ಸಾಬ್, ವಕೀಲರು, ಇವರನ್ನು ಕುಂದಗೋಳ ಕಂದಾಯ ತಾಲ್ಲೂಕು, ಧಾರವಾಡ ಜಿಲ್ಲೆ ಇಲ್ಲಿ ಹೊಸದಾಗಿ ಸೃಜಿಸಿರುವ ಒಂದು ಹೆಚ್ಚುವರಿ 
ನೋಟರಿ ಹುದ್ದೆಗೆ ನೇಮಕಾತಿ ಮಾಡಲು ಶಿಫಾರಸ್ಸು ಮಾಡಲಾಗಿದೆ. 

ಆಮೇರೆಗೆ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಲಾ 366 ಎಲ್ಸಿಎಲ್ 2014 , ಬೆಂಗಳೂರು, ದಿನಾಂಕ : 17 - 07 - 2015 . 


೯೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


ಭಾಗ ೧ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ನೋಟರಿ ಅಧಿನಿಯಮ, 1952 ಹಾಗೂ ಇದರ ಅಡಿಯಲ್ಲಿ 
ರಚಿಸಲಾಗಿರುವ ನೋಟರಿ ನಿಯಮಗಳು, 1956 ಹಾಗೂ ನಂತರದ ತಿದ್ದುಪಡಿ ನಿಯಮಗಳನ್ವಯ ನಿಯಮ 8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀ ಮಿಯಾನವರ್‌ ಸುಲೇಮಾನ್ ಪಾಷಾ ಮೆಹಬೂಬ್ಸಾಬ್, ಸುಲ್ತಾನಪುರ ಪೋಸ್ಟ್, ಕಲಶ, ಕುಂದಗೋಳ ತಾಲ್ಲೂಕು, ಧಾರವಾಡ ಜಿಲ್ಲೆ. ಇವರನ್ನು ವೃತ್ತಿ 
ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5 ( ಐದು) ವರ್ಷಗಳ ಅವಧಿಗೆ ಧಾರವಾಡ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ 
ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಕಾತಿ ಮಾಡಲಾಗಿದೆ. 
ಸದರಿ , ವಕೀಲರು ಲೆಕ್ಕ ಶೀರ್ಷಿಕೆ 0070 – ಇತರೆ ಆಡಳಿತಾತ್ಮಕ ಸೇವೆಗಳು -01 -ನ್ಯಾಯ ಪರಿಪಾಲನೆ -501 - 0 - ಇತರೆ ಸ್ವೀಕೃತಿಗಳು - 06 - ಇತರೆ ಬಾಬ್ಬುಗಳಿಗೆ 
(0070 - 01-501 - 0 -06) ನೋಟರಿ ನಿಯಮಗಳಲ್ಲಿ ನಿಗದಿಪಡಿಸಲಾದ ರೂ . 1000.00 (ಒಂದು ಸಾವಿರ ಮಾತ್ರ ಶುಲ್ಕವನ್ನು ಸರ್ಕಾರಿ ಖಜಾನೆಯಲ್ಲಿ 
ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ಅವರಿಗೆ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ , 1952 ಕಲಂ 4 ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ನೋಟರಿ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 454 

ಸಯಿದಾ ಬಾನು 
S. C.- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಾನೂನು ಇಲಾಖೆ 
ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆರ್‌ಡಿ 20 ಎಲ್‌ಜಿಆರ್ 2013 , ಬೆಂಗಳೂರು ದಿನಾಂಕ : 14 - 07 -2015 
ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 43 ಎಲ್‌ಜಿಆರ್ 2010 ದಿನಾಂಕ : 18- 02 -2011ರ ಆದೇಶ ಭಾಗದಲ್ಲಿನ ಮೊದಲನೇ ಸಾಲಿನಲ್ಲಿರುವ 
“ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾಲ್ಲೂಕು, ಕ್ಯಾರಿಹಾಳ ಗ್ರಾಮದ ಸ. ನಂ .17ರಲ್ಲಿನ 120.16 ಎಕರೆ ಗಾಯರಾಣ ಜಮೀನಿನ ಪೈಕಿ 26 - 00 ಎಕರೆ ಜಮೀನನ್ನು ” 
ಎಂಬುದರ ಬದಲಾಗಿ “ಕೊಪ್ಪಳ ಜಿಲ್ಲೆ , ಗಂಗಾವತಿ ತಾಲ್ಲೂಕಿನ ಈಚನಾಳ ಗ್ರಾಮದ ಸ. ನಂ .40ರಲ್ಲಿ 5 -18 ಎಕರೆ, ಸ. ನಂ .29ರಲ್ಲಿ 2.07 ಎಕರೆ, ಉದ್ದಿಹಾಳ 
ಗ್ರಾಮದ ಸ. ನಂ.16ರಲ್ಲಿ 9 -22 ಎಕರೆ ಹಾಗೂ ಕ್ಯಾರಿಹಾಳ ಗ್ರಾಮದ ಸ. ನಂ.17ರಲ್ಲಿ 8-35 ಎಕರೆ ಒಟ್ಟು 26-02 ಎಕರೆ ಜಮೀನನ್ನು” ಎಂದು ತಿದ್ದಿ 
ಓದಿಕೊಳ್ಳತಕ್ಕದ್ದು. 

ಉಳಿದಂತೆ ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 43 ಎಲ್‌ಜಿಆರ್‌ 2010 ದಿನಾಂಕ : 18 - 02 - 2011ರಲ್ಲಿನ ಷರತ್ತುಗಳು ಮುಂದುವರೆಯುತ್ತವೆ . 


P . R. 455 


S . C - 25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್.ಎಲ್. ಮಹಾಂತೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಔಷಧ ನಿಯಂತ್ರಣ ಇಲಾಖೆಯ ಚೀಫ್ ಸೈಂಟಿಫಿಕ್ ಆಫೀಸರ್ ಹುದ್ದೆಯನ್ನು ಪ್ರಿನ್ಸಿಪಾಲ್, ಸೈಂಟಿಫಿಕ್ 
ಆಫೀಸರ್ ಹುದ್ದೆಗೆ ಮೇಲ್ದರ್ಜೆಗೇರಿಸುವ ಬಗ್ಗೆ - ಆದೇಶ. 
ಪತ್ರ ಸಂಖ್ಯೆ : ಔನಿಇ/861/ ಸಿಬ್ಬಂದಿ/2012-13 , ದಿನಾಂಕ : 05 -09 - 2013 ಮತ್ತು 21 -01 -2014 . 


ವಿಷಯ : 


ಓದಲಾಗಿದೆ : 


ಪ್ರಸ್ತಾವನೆ : 

ಔಷಧ ನಿಯಂತ್ರಕರು, ಔಷಧ ನಿಯಂತ್ರಣ ಇಲಾಖೆ ಇವರು ಮೇಲಿನ ತಮ್ಮ ಪ್ರಸ್ತಾವನೆಯಲ್ಲಿ ರಾಜ್ಯದಲ್ಲಿ ಔಷಧ ನಿಯಂತ್ರಕರ ಅಧೀನದಲ್ಲಿ 03 
ಪ್ರಾಂತೀಯ ಔಷಧ ಪರೀಕ್ಷಾ ಪ್ರಯೋಗಾಲಯಗಳಿದ್ದು, ಅವುಗಳು ಬೆಂಗಳೂರು, ಹುಬ್ಬಳ್ಳಿ ಮತ್ತು ಬಳ್ಳಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ . ರಾಜ್ಯದ ಔಷಧ 
ಪರವೀಕ್ಷಕರುಗಳು ಹಾಗೂ ಸಾರ್ವಜನಿಕರಿಂದ ನಿಯಮಾನುಸಾರ ಸ್ವೀಕೃತವಾಗುವ ಔಷಧಗಳ ಗುಣಮಟ್ಟ ಪರೀಕ್ಷೆ ನಡೆಸಿ, ನಿಗದಿತ ಅವಧಿಯಲ್ಲಿ ವಿಶ್ಲೇಷಣಾ 
ವರದಿಗಳನ್ನು ಸಲ್ಲಿಸುವ ಮೂಲಕ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಔಷಧಗಳ ವಿಶ್ವಾಸಾರ್ಹತೆಯನ್ನು ದೃಢಪಡಿಸಿ, ಕಾರ್ಯನಿರ್ವಹಿಸುತ್ತಿದ್ದು, ಈ ಔಷಧ 
ಪ್ರಯೋಗಾಲಯಗಳಿಗೆ ಮುಖ್ಯ ವೈಜ್ಞಾನಿಕ ಅಧಿಕಾರಿಗಳು ಮುಖ್ಯಸ್ಥರುಗಳಾಗಿರುತ್ತಾರೆಂದು, ಪ್ರಸ್ತುತ ಇಲಾಖೆಯಲ್ಲಿ ಜಾರಿಯಲ್ಲಿರುವ ವೃಂದ ಮತ್ತು 
ನೇಮಕಾತಿ ನಿಯಮಾವಳಿಯನ್ವಯ ರೂ . 36,300 - 53, 850ರ ವೇತನ ಶ್ರೇಣಿಯ 04 ಮುಖ್ಯ ವೈಜ್ಞಾನಿಕ ಅಧಿಕಾರಿಗಳ ಹುದ್ದೆಗಳಿದ್ದು , ಹುಬ್ಬಳ್ಳಿ ಮತ್ತು 
ಬಳ್ಳಾರಿಯಲ್ಲಿರುವ ಪ್ರಾಂತೀಯ ಔಷಧ ಪ್ರಯೋಗಾಲಯಗಳಲ್ಲಿ ತಲಾ 01 ಮುಖ್ಯ ವೈಜ್ಞಾನಿಕ ಅಧಿಕಾರಿಯ ಹುದ್ದೆ ಪ್ರತಿಷ್ಠಾಪಿಸಿದ್ದು, ಬೆಂಗಳೂರಿನಲ್ಲಿರುವ 
ಔಷಧ ಪರೀಕ್ಷಾ ಪ್ರಯೋಗಾಲಯಕ್ಕೆ 02 ಮುಖ್ಯ ವೈಜ್ಞಾನಿಕ ಅಧಿಕಾರಿ ಹುದ್ದೆಗಳಿರುವುದರಿಂದ, ವಿಭಾಗೀಯ ಮಟ್ಟದ ಸ್ಥಾನಮಾನ ಹೊಂದಿರುವ ಚೀಫ್ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


೯೧೯ 


ಸೈಂಟಿಫಿಕ್ ಆಫೀಸರ್‌ಗಳು ಪ್ರಯೋಗಾಲಯ , ಆಡಳಿತಾತ್ಮಕ ವಿಷಯಗಳ ಕುರಿತಂತೆ ಇಲಾಖಾ ಮುಖ್ಯಸ್ಥರುಗಳಿಗೆ ನೇರವಾಗಿ ವ್ಯವಹರಿಸಬೇಕಾಗಿದ್ದು, ಸದರಿ 
ಪ್ರಯೋಗಾಲಯಗಳಿಂದ ಪ್ರತ್ಯೇಕವಾಗಿ ಸ್ವೀಕೃತವಾಗುವ ವರದಿ, ಕೋರಿಕೆ ಇತ್ಯಾದಿಗಳನ್ನು ಕೇಂದ್ರ ಕಛೇರಿಯಲ್ಲಿ ಪರಿಷ್ಕರಿಸಲಾಗುತ್ತಿದ್ದು, ಈಗಾಗಲೇ ಸಿಬ್ಬಂದಿ 
ಕೊರತೆಯಿರುವ ನಿಮಿತ್ತ ಕೇಂದ್ರ ಕಛೇರಿಯಲ್ಲಿ ಕಾರ್ಯ ಒತ್ತಡದ ತೀವ್ರತೆಯಿಂದ 01 ಮುಖ್ಯ ವೈಜ್ಞಾನಿಕ ಅಧಿಕಾರಿ ಹುದ್ದೆಯನ್ನು ಪ್ರಧಾನ ವೈಜ್ಞಾನಿಕ 
ಅಧಿಕಾರಿ ಹುದ್ದೆಯನ್ನಾಗಿ ಉನ್ನತೀಕರಿಸುವುದು /ಮೇಲ್ದರ್ಜೆಗೇರಿಸುವುದು ಅವಶ್ಯವಿರುತ್ತದೆ. ಸದರಿ ಹುದ್ದೆಯನ್ನು ಮುಂಬಡಿ ಮೂಲಕ ತುಂಬಲಾಗುತ್ತದೆ 
ಜೊತೆಗೆ ಮುಖ್ಯ ವೈಜ್ಞಾನಿಕ ಅಧಿಕಾರಿ ವೃಂದದಲ್ಲಿನ ಸ್ಥಾನಪನ್ನರು ಈಗಾಗಲೇ ಗರಿಷ್ಠ ವೇತನ ಮಿತಿಯನ್ನು ಹೊಂದಿರುವುದರಿಂದ, ಇದರಿಂದ 
ಉಂಟಾಗಬಹುದಾದ ಆರ್ಥಿಕ ಹೊರೆ ಕನಿಷ್ಟವಾಗಿರುವುದರಿಂದ, ರೂ . 36,300- 53 ,850ರ ವೇತನ ಶ್ರೇಣಿಯ 04 ಮುಖ್ಯ ವೈಜ್ಞಾನಿಕ ಅಧಿಕಾರಿ ಹುದ್ದೆಗಳ 
ಪೈಕಿ ಬೆಂಗಳೂರಿನಲ್ಲಿರುವ 02 ಮುಖ್ಯ ವೈಜ್ಞಾನಿಕ ಅಧಿಕಾರಿಗಳ 01 ಹುದ್ದೆಯನ್ನು 40,050 - 56 ,550ರ ವೇತನ ಶ್ರೇಣಿಯ ಪ್ರಧಾನ ವೈಜ್ಞಾನಿಕ ಅಧಿಕಾರಿ 
ಹುದ್ದೆಯಿಂದ ಮೇಲ್ದರ್ಜೆಗೇರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲಿನ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಆಕುಕ 65 ಐಎಂಎಂ 2013, ಬೆಂಗಳೂರು, ದಿನಾಂಕ : 24 - 07 - 2015. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಔಷಧ ನಿಯಂತ್ರಣ ಇಲಾಖೆಯಲ್ಲಿನ ಬೆಂಗಳೂರು ಔಷಧ ಪರೀಕ್ಷಾ 
ಪ್ರಯೋಗಾಲಯದಲ್ಲಿನ ಎರಡು ಚೀಫ್ ಸೈಂಟಿಫಿಕ್ ಆಫೀಸರ್ ಹುದ್ದೆಗಳ ಪೈಕಿ ಒಂದು ಚೀಫ್ ಸೈಂಟಿಫಿಕ್ ಆಫೀಸರ್ ( ವೇತನ ಶ್ರೇಣಿ ರೂ .36,300 - 900 
39 ,000 -1050 - 45300 -1200 - 52 ,500 -1350 - 53 ,850) ಹುದ್ದೆಯನ್ನು ಪ್ರಿನ್ಸಿಪಾಲ್ ಸೈಂಟಿಫಿಕ್ ಆಫೀಸರ್ ( ವೇತನ ಶ್ರೇಣಿ: ರೂ . 40,050 -1050 
45,300 -1200 -52 ,500 -1350 - 56,550) ಹುದ್ದೆಗೆ ಮೇಲ್ದರ್ಜೆಗೇರಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 57 ವೆಚ್ಚ -5/2015 , ದಿನಾಂಕ : 12 - 06 -2015ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR. 456 

ಬಿ. ಕಮಲಮ್ಮ 
S. C.- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ. ವೈ . ಪ. ಮತ್ತು ಸಮನ್ವಯ ) 

ಕಂದಾಯ ಸಚಿವಾಲಯ 
ವಿಷಯ : ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ - 1997 ಮತ್ತು 

(ತಿದ್ದುಪಡಿ) ನಿಯಮಗಳು ಅನ್ವಯ ರಾಜ್ಯ ಧಾರ್ಮಿಕ ಪರಿಷತ್ತನ್ನು ರಚನೆ ಮಾಡುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 59 ಮುಸೇವಿ 2014 ದಿನಾಂಕ : 19 - 09 - 2014 , 

2. ಆಯುಕ್ತರು , ಧಾರ್ಮಿಕ ದತ್ತಿ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಎಡಿಎಂ/ 08/ಸಿಆರ್ /53/ 

2014 - 15 , ದಿನಾಂಕ : 21 - 02 - 2015. 
ಪ್ರಸ್ತಾವನೆ : 

ಮೇಲೆ ಓದಲಾದ (2) ರಲ್ಲಿನ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ, ಇವರ ಪತ್ರದಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ತಿಗೆ ನಾಮ ನಿರ್ದೇಶಿತ 
ಸದಸ್ಯರನ್ನು ನೇಮಕ ಮಾಡುವ ಕುರಿತು ಲಭ್ಯವಿರುವ ಸದಸ್ಯರ ಮಾಹಿತಿಯೊಂದಿಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ . ಈಗಾಗಲೇ ಮೇಲೆ 
ಓದಲಾದ (1)ರ ಸರ್ಕಾರದ ಆದೇಶದಲ್ಲಿ, ರಾಜ್ಯ ಧಾರ್ಮಿಕ ಪರಿಷತ್ತಿನ ನ್ಯಾಯಿಕ ಸದಸ್ಯರನ್ನಾಗಿ ಶ್ರೀ ಮಹಿಪಾಲ್ ದೇಸಾಯಿ, ನಿವೃತ್ತ ಜಿಲ್ಲಾ 
ನ್ಯಾಯಾಧೀಶರು ಇವರನ್ನು ಮುಂದಿನ 04 ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ನೇಮಕ ಮಾಡಿ ಆದೇಶ ಹೊರಡಿಸಲಾಗಿರುತ್ತದೆ. 

ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997 ಮತ್ತು ತಿದ್ದುಪಡಿ ನಿಯಮಗಳು ಸೆಕ್ಷನ್ 
20ರನ್ವಯ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತನ್ನು ರಚಿಸಲು ಅವಕಾಶವಿದ್ದು, ಅದರಂತೆ ಸದರಿ ಧಾರ್ಮಿಕ ಪರಿಷತ್ತಿಗೆ ಅಧಿಕಾರ/ ಅಧಿಕಾರೇತರ ನಾಮ 
ನಿರ್ದೆಶಿತ ಮಹನೀಯರುಗಳನ್ನೊಳಗೊಂಡಂತೆ ನಾಮ ನಿರ್ದೇಶನ ಮಾಡಲು ಸರ್ಕಾರವು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಕಂಇ 28 ಮುನಿ 2014 , ಬೆಂಗಳೂರು, ದಿನಾಂಕ : 28ನೇ ಏಪ್ರಿಲ್, 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ಸಂಸ್ಥೆಗಳ ಅಧಿನಿಯಮ 1997 
ಮತ್ತು ತಿದ್ದುಪಡಿ ನಿಯಮಗಳು ಸೆಕ್ಷನ್ 20ರನ್ವಯ ಕರ್ನಾಟಕ ಸರ್ಕಾರವು ಈ ಕೆಳಕಾಣಿಸಿದ ಅಧಿಕಾರ/ ಅಧಿಕಾರೇತರ ನಾಮ ನಿರ್ದೇಶಿತ 
ಮಹನೀಯರುಗಳನ್ನೊಳಗೊಂಡಂತೆ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಾಲ್ಕು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆವಿಗೆ ನೇಮಿಸಿ ಆದೇಶಿಸಿದೆ : 


୧୭୦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೮, ೨೦೧೫ 


ಭಾಗ ೧ 


ಅಧ್ಯಕ್ಷರು 


1. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಪ್ರಭಾರದಲ್ಲಿರುವ ಸಚಿವರು 
2 | ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆಯ ಪ್ರಭಾರದಲ್ಲಿರುವ ಸರ್ಕಾರದ 

ಕಾರ್ಯದರ್ಶಿಗಳು 


ಉಪಾಧ್ಯಕ್ಷರು 


3 . 


| 


ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ 


ಪದನಿಮಿತ್ತ 
ಕಾರ್ಯದರ್ಶಿಗಳು 


ಅಧಿಕಾರೇತರ ನಾಮ ನಿರ್ದೇಶಿತ ಸದಸ್ಯರು 


ಶ್ರೀ ಮಹಿಪಾಲ್ ದೇಸಾಯಿ, ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು, ನಂ . 1444 , ಸಾಯಿ ನಿವಾಸ್ , 1ನೇ 
ಮುಖ್ಯರಸ್ತೆ, 1ನೇ ಅಡ್ಡ ರಸ್ತೆ, ನ್ಯಾಯಾಂಗ ಬಡಾವಣೆ, ಜಿ . ಕೆ. ವಿ .ಕೆ. ಅಂಚೆ, ಬಳ್ಳಾರಿ ರಸ್ತೆ , ಬೆಂಗಳೂರು- ನ್ಯಾಯಿಕ ಸದಸ್ಯರು 
560 065 ( ಸರ್ಕಾರದ ಆದೇಶ ಸಂಖ್ಯೆ : ಕಂಇ 59 ಮುಸೇವಿ 2014 , ದಿನಾಂಕ : 19 - 09 - 2014 
ರಲ್ಲಿ ಈಗಾಗಲೇ ನೇಮಿಸಿದೆ) 


2. ಶ್ರೀ ವೇದಮೂರ್ತಿ ಕೇಂಜ ಶ್ರೀಧರ ತಂತ್ರಿ, ಆಗಮ ಪಂಡಿತರು, ತಂತ್ರಿ ನಿವಾಸ, ಕೇಂಜ, ಕುತ್ಯಾರು | ಆಗಮ ಪಂಡಿತರು 

ಅಂಚೆ, ಉಡುಪಿ ಜಿಲ್ಲೆ - 574116 . 
3. ಶ್ರೀ ಹೆಚ್ .ಸಿ. ಹನುಮಂತಯ್ಯ , ಲಕ್ಷ್ಮೀ ನಿವಾಸ , ಶಿರಾ ಗೇಟ್- ಸತ್ಯಮಂಗಲ ರಸ್ತೆ , ಪುಟ್ಟಶಾಮಯ್ಯನ ನಾಯಕ - 3 

ಪಾಳ್ಯ ಹತ್ತಿರ , ಎನ್. ಹೆಚ್. - 4 , ತುಮಕೂರು- 572166 . 
4. ಶ್ರೀ ಕೆ. ಎಂ . ನಾಗರಾಜ್ , 465/10, ಕನಕನಪಾಳ್ಯ ರಸ್ತೆ, 2ನೇ ಬ್ಲಾಕ್ , ಜಯನಗರ, ಬೆಂಗಳೂರು 

ಹಿಂದುಳಿದ ವರ್ಗ 
560011. 
5. ಶ್ರೀ ಎಸ್.ಕೆ. ಜಗನ್ನಿವಾಸರಾವ್ , ವಕೀಲರು, ಬಿನ್ ಎನ್. ಕೃಷ್ಣಯ್ಯ , ನೆಟೋಜಿ ಮನೆ, ಬಪ್ಪಳಿಗೆ , 
ಪುತ್ತೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 

ಸಾಮಾನ್ಯ 
6. ಶ್ರೀ ಪದ್ಮನಾಭ ಕೊಟ್ಯಾನ್ ಬಿನ್ ಲೋಕಯ್ಯ ಪೂಜಾರಿ , ಪೆಲತ್ತಡಿ ಮನೆ, ಪಡು ಅಂಚೆ, ಮಂಗಳೂರು 
ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 

ಸಾಮಾನ್ಯ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ 

ಹೆಸರಿನಲ್ಲಿ, 


PR, 458 


S . C - 100 


ಸಿ . ಟಿ, ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ ( ಮುಜರಾಯಿ ) 


ಕಂದಾಯ ಸಚಿವಾಲಯ 
ವಿಷಯ : ರಾಜ್ಯದ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಅಧಿಸೂಚಿತ ಸಂಸ್ಥೆಗಳ ಹೆಸರಿನಲ್ಲಿ ಅನಧಿಕೃತವಾಗಿ 

ಖಾಸಗಿ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಭಕ್ತಾದಿಗಳಿಂದ ಹಣ ವಸೂಲಿ ಮಾಡುತ್ತಿರುವ ಕುರಿತು. 
ಓದಲಾಗಿದೆ : ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ಸಂಖ್ಯೆ : ಎಡಿಎಂ/08 /ಸಿಆರ್ /54/2014 -15, 

ದಿನಾಂಕ : 25 - 02 - 2015 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಆಯುಕ್ತರು, ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ, ಇವರು ಸರ್ಕಾರಕ್ಕೆ ಬರೆದ ದಿನಾಂಕ : 25 - 02 - 2015ರ ಪತ್ರದಲ್ಲಿ , 
ಕರ್ನಾಟಕ ರಾಜ್ಯದಲ್ಲಿನ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಗೆ ಒಳಪಡುವ ಅಧಿಸೂಚಿತ ದೇವಸ್ಥಾನ ಹಾಗೂ ಸಂಸ್ಥೆಗಳ ಹಿತಕ್ಕೆ ವಿರುದ್ದವಾಗಿ ಖಾಸಗಿ ಸಂಘ 
ಸಂಸ್ಥೆ/ಟ್ರಸ್ಟ್/ ಸಮಿತಿಗಳು ಅನಧಿಕೃತವಾಗಿ ಮುಜರಾಯಿ ದೇವಾಲಯಗಳ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿರುವ ಪ್ರಕರಣಗಳು ಗಮನಕ್ಕೆ ಬಂದಿದ್ದು , 
ಇಂತಹ ಪ್ರಕರಣಗಳನ್ನು ತಡೆಗಟ್ಟುವ ದೃಷ್ಟಿಯಿಂದ ಸರ್ಕಾರಿ ಆದೇಶ ಹೊರಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಆಯುಕ್ತರು , ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯನ್ನು ಸರ್ಕಾರವುಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಕಂಇ 26 ಮುಸೇವಿ 2015, ಬೆಂಗಳೂರು, ದಿನಾಂಕ : 16ನೇ ಮಾರ್ಚ್, 2015. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

೯೨೧ 
ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಗೆ ಒಳಪಡುವ ಅಧಿಸೂಚಿತ ದೇವಸ್ಥಾನಗಳು/ಸಂಸ್ಥೆಗಳ ಹಿತಕ್ಕೆ ವಿರುದ್ಧವಾಗಿ ಖಾಸಗಿ 
ಸಂಘ ಸಂಸ್ಥೆ / ಟ್ರಸ್ಟ್ /ಸಮಿತಿಗಳು/ ವ್ಯಕ್ತಿಗಳು ಅನಧಿಕೃತವಾಗಿ ಮುಜರಾಯಿ ದೇವಾಲಯಗಳ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿರುವ ಪ್ರಕರಣಗಳನ್ನು 
ತಡೆಗಟ್ಟುವ ದೃಷ್ಟಿಯಿಂದ ಈ ಕೆಳಗಿನಂತೆ ಆದೇಶಿಸಿದೆ. 

“ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ದೇವಸ್ಥಾನಗಳು/ ಅಧಿಸೂಚಿತ ಸಂಸ್ಥೆಗಳ ಹಕ್ಕಾದ ಹಾಗೂ ಅಧಿಸೂಚಿತ ಸಂಸ್ಥೆಗೆ ನ್ಯಾಯವಾಗಿ 
ಸೇರಬೇಕಾದ ಭಕ್ತಾದಿಗಳ ದೇಣಿಗೆ /ಕಾಣಿಕೆಗಳನ್ನು ಅಕ್ರಮವಾಗಿ ವಸೂಲಿ ಮಾಡುತ್ತಿರುವ ಖಾಸಗಿ ಸಂಘ/ ಸಂಸ್ಥೆ /ಟ್ರಸ್ಟ್‌ಗಳನ್ನು 
ನಿಯಂತ್ರಿಸಲು ಹಾಗೂ ಸದರಿ ಖಾಸಗಿ ಸಂಘ /ಸಂಸ್ಥೆ / ಟ್ರಸ್ಟ್‌ಗಳು ಅಧಿಸೂಚಿತ ಸಂಸ್ಥೆಗಳ ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪ 
ಮಾಡದಂತೆ, ವಿರೋಧಿಸಲು ಧಾರ್ಮಿಕ ದತ್ತಿ ಇಲಾಖೆಯ ಅಧಿಸೂಚಿತ ಸಂಸ್ಥೆಗಳ ಹೆಸರಿನೊಂದಿಗೆ ಹಾಗೂ ಈ ದೇವಾಲಯಗಳ, 
ದೇವರುಗಳ ಭಾವಚಿತ್ರವುಳ್ಳ ಮುದ್ರಾಂಕದೊಂದಿಗೆ ಯಾವುದೇ ಖಾಸಗಿ ಸಂಘ/ ಸಂಸ್ಥೆ /ಟ್ರಸ್ಟ್‌ಗಳನ್ನು / ವ್ಯಕ್ತಿಗಳನ್ನು 
ನೊಂದಾಯಿಸುವುದನ್ನು ನಿಷೇಧಿಸಲಾಗಿದೆ ಹಾಗೂ ಈಗಾಗಲೇ ಈ ರೀತಿಯಲ್ಲಿ ಮುಜರಾಯಿ ಇಲಾಖೆಗೆ ಒಳಪಟ್ಟ ಅಧಿಸೂಚಿತ 
ಸಂಸ್ಥೆಗಳ ಹೆಸರಿನಲ್ಲಾಗಲಿ ಅಥವಾ ಸದರಿ ದೇವಾಲಯಗಳ , ದೇವರುಗಳ ಭಾವಚಿತ್ರವುಳ್ಳ ಮುದ್ರಾಂಕದೊಂದಿಗೆ ಅಸ್ಥಿತ್ವದಲ್ಲಿರುವ 
ಇಂತಹ ಖಾಸಗಿ ಸಂಘ /ಸಂಸ್ಥೆ / ಟ್ರಸ್ಟ್‌ಗಳು ಅಸಿಂಧುವಾಗಿರುತ್ತವೆ. ಒಂದು ವೇಳೆ ಇಂತಹ ಅನಧಿಕೃತ ಚಟುವಟಿಕೆಗಳು 
ಮುಂದುವರೆಸಿದಲ್ಲಿ ಅಂತಹ ಸಂಘ ಸಂಸ್ಥೆಗಳು/ ಟ್ರಸ್ಟ್ / ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು.” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R . 459 

ಸಿ. ಟಿ. ಜಯರಾಮೇಗೌಡ 
S.C.- 100 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಮುಜರಾಯಿ ) 

ಕಂದಾಯ ಸಚಿವಾಲಯ 
ವಿಷಯ : ಮುಜರಾಯಿ ಇಲಾಖೆಯಲ್ಲಿನ ಸ್ಥಿರ ಸ್ವತ್ತಿನ ಗುತ್ತಿಗೆ ನೀಡುವಲ್ಲಿ ಅಂಗವಿಕಲರಿಗೆ ಮೀಸಲಾತಿ ಕಲ್ಪಿಸಿ 

ಅನುಷ್ಠಾನಗೊಳಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 84 ಮುಆಬಿ 2007, ದಿನಾಂಕ : 14 - 07 - 2008. 

2. ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ಸಂಖ್ಯೆ : ಎಡಿಎಂ 5 ಎಲ್ಎನ್‌ಡಿ 89/2014 - 15 , 

ದಿನಾಂಕ : 04 - 03 - 2015 . 
ಪ್ರಸ್ತಾವನೆ : 

ಮೇಲೆ (1)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಮುಜರಾಯಿ ಇಲಾಖೆಯ ಅಧೀನಕ್ಕೊಳಪಟ್ಟ ಧಾರ್ಮಿಕ ಸಂಸ್ಥೆಗಳಿಗೆ ಸೇರಿದ ಕಟ್ಟಡ, ಖಾಲಿ 
ಜಾಗ, ಅಂಗಡಿ ಮಳಿಗೆಗಳನ್ನು ಬಹಿರಂಗ ಹರಾಜು ಮಾಡಿ, ಗುತ್ತಿಗೆ ನೀಡುವ ಮತ್ತು ಅಂತಹ ಗುತ್ತಿಗೆ ನವೀಕರಿಸುವ ಸಂಬಂಧ ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡಗಳಿಗೆ ಕ್ರಮವಾಗಿ ಕಲಿಸಿರುವ ಶೇ . 20 ಮತ್ತು ಶೇ . 5 ಮೀಸಲಾತಿಯನ್ನು ಕರ್ನಾಟಕ ರಾಜ್ಯ ವ್ಯಾಪ್ತಿಗೆ ಒಳಪಡುವಂತೆ ಅನ್ವಯಿಸಿ, 
ಕಡ್ಡಾಯವಾಗಿ ಪಾಲಿಸುವಂತೆ ಆದೇಶಿಸಲಾಗಿರುತ್ತದೆ. 

ಮೇಲೆ (2)ರಲ್ಲಿ ಓದಲಾದ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ 
ದೇವಾಲಯಗಳು / ಅಧಿಸೂಚಿತ ಸಂಸ್ಥೆಗಳಿಗೆ ಸೇರಿದ ಸ್ಥಿರ ಆಸ್ತಿಗಳ ಗುತ್ತಿಗೆಗಳನ್ನು ಬಹಿರಂಗ ಹರಾಜು ಮಾಡಿ ಗುತ್ತಿಗೆಗೆ ನೀಡುವ ಹಾಗೂ ನವೀಕರಿಸುವ 
ಸಂಬಂಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕ್ರಮವಾಗಿ ಶೇ .20 ಮತ್ತು ಶೇ .5 ರಷ್ಟು ಮೀಸಲಾತಿಯನ್ನು ಕಲ್ಪಿಸಿರುವಂತೆ ಅಂಗವಿಕಲರಿಗೂ ಕೂಡ 
ಶೇ . 3 ರಷ್ಟು ಮೀಸಲಾತಿಯನ್ನು ಕಲ್ಪಿಸಿ, ಕರ್ನಾಟಕ ರಾಜ್ಯ ವ್ಯಾಪ್ತಿಗೆ ಒಳಪಡುವಂತೆ ಒಟ್ಟು ಶೇ . 28 ರಷ್ಟು ಮೀಸಲಾತಿಯನ್ನು ಕಡ್ಡಾಯವಾಗಿ ಪಾಲಿಸಲು 
ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 
ಆಯುಕ್ತರು , ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಕಂಇ 14 ಮುಆಬಿ 2015, ಬೆಂಗಳೂರು, ದಿನಾಂಕ : 08ನೇ ಏಪ್ರಿಲ್ , 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ದೇವಾಲಯಗಳು/ ಅಧಿಸೂಚಿತ 
ಸಂಸ್ಥೆಗಳಿಗೆ ಸೇರಿದ ಕಟ್ಟಡ, ಖಾಲಿ ಜಾಗ, ಅಂಗಡಿ ಮಳಿಗೆಗಳನ್ನು ಬಹಿರಂಗ ಹರಾಜು ಮಾಡಿ, ಗುತ್ತಿಗೆ ನೀಡುವ ಮತ್ತು ಅಂತಹ ಗುತ್ತಿಗೆ ನವೀಕರಿಸುವ 
ಸಂಬಂಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕ್ರಮವಾಗಿ ಕಲ್ಪಿಸಿರುವ ಶೇ . 20 ಮತ್ತು ಶೇ . 5 ಮೀಸಲಾತಿಯನ್ನು ಕಲ್ಪಿಸಿರುವಂತೆ 
ಅಂಗವಿಕಲರಿಗೂ ಕೂಡ ಶೇ . 3 ರಷ್ಟು ಮೀಸಲಾತಿಯನ್ನು ಕಲ್ಪಿಸಿ, ಕರ್ನಾಟಕ ರಾಜ್ಯ ವ್ಯಾಪ್ತಿಗೆ ಒಳಪಡುವಂತೆ ಒಟ್ಟು ಶೇ . 28 ರಷ್ಟು ಮೀಸಲಾತಿಯನ್ನು 
ಕಡ್ಡಾಯವಾಗಿ ಪಾಲಿಸುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 460 

ಸಿ. ಟಿ. ಜಯರಾಮೇಗೌಡ 
S. C .- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಮುಜರಾಯಿ ) 


೯೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


ಭಾಗ ೧ 


ವಿಷಯ : 


ಕಂದಾಯ ಸಚಿವಾಲಯ 
ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಅಧಿಸೂಚಿತ ದೇವಾಲಯಗಳಲ್ಲಿರುವ ಚಿನ್ನಾಭರಣಗಳನ್ನು 
ಮೌಲ್ಯಮಾಪನ ಮಾಡುವ ಕುರಿತು. 


ಓದಲಾಗಿದೆ : 


1 . ಸರ್ಕಾರದ ಪತ್ರ ಸಂಖ್ಯೆ : ಕಂಇ 36 ಮುಆಬಿ 2011 , ದಿನಾಂಕ : 22 - 06 - 2011. 
2. ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ಸಂಖ್ಯೆ : ಎಡಿಎಂ /01/ ಸಿಆರ್/211 /2012 - 13 , 

ದಿನಾಂಕ : 09 - 04 - 2015 . 


ಪ್ರಸ್ತಾವನೆ : 


ಮೇಲೆ ಓದಲಾದ (1) ರ ಸರ್ಕಾರದ ಪತ್ರ ದಿನಾಂಕ : 22 - 06 -2011ರಲ್ಲಿ, ರಾಜ್ಯದ ಮುಜರಾಯಿ ಇಲಾಖಾ ವ್ಯಾಪ್ತಿಗೆ ಒಳಪಡುವ ಅಧಿಸೂಚಿತ 
ಸಂಸ್ಥೆಗಳು/ದೇವಾಲಯಗಳಲ್ಲಿರುವ ಆಭರಣಗಳನ್ನು ಶ್ರೀ ವೇದಾಮೂರ್ತಾಚಾರ್, ಆಭರಣಗಳ ಮೌಲ್ಯಮಾಪಕರು ಇವರಿಂದ ಮೌಲ್ಯಮಾಪನವನ್ನು 
ಮಾಡಲು ನಿರ್ದೇಶನ ನೀಡಲಾಗಿತ್ತು. 

ಮೇಲೆ ಓದಲಾದ ( 2) ರ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ದಿನಾಂಕ : 09 -04- 2015ರಲ್ಲಿ ಶ್ರೀ ವೇದಮೂರ್ತಾಚಾರ್ ಇವರು 
ಕೆಲವು ದೇವಾಲಯಗಳಲ್ಲಿರುವ ಆಭರಣಗಳನ್ನು ಮೌಲ್ಯಮಾಪನ ಮಾಡಿ, ಮೌಲ್ಯಮಾಪನ ವರದಿಯನ್ನು ಪೂರ್ಣ ಪ್ರಮಾಣದಲ್ಲಿ ನೀಡುತ್ತಿಲ್ಲ. ಕೆಲವು ಬಾರಿ , 
ಇವರೇ ಆಭರಣಗಳ ಮೌಲ್ಯಮಾಪನ ವರದಿಯನ್ನು ಇಲಾಖಾ ಅಧಿಕಾರಿಗಳ ಅನುಮತಿ ಇಲ್ಲದೇ , ಖುದ್ದಾಗಿ ವಾಹಿನಿಗಳಲ್ಲಿ ಪ್ರಚಾರ ಪಡಿಸಿರುತ್ತಾರೆಂದು 
ಸಾರ್ವಜನಿಕರು ಹಾಗೂ ಅಧಿಕಾರಿಗಳಿಂದ ಲಿಖಿತವಾಗಿ ಹಾಗೂ ಮೌಖಿಕವಾಗಿ ದೂರುಗಳು ಬಂದಿರುತ್ತವೆ. 

ಇಲಾಖೆಯಲ್ಲಿ ಪ್ರವರ್ಗ ಎ ಮತ್ತು ಬಿ ಸಮೂಹ ದೇವಾಲಯಗಳು ಬಹಳಷ್ಟು ಇದ್ದು, ಎಲ್ಲಾ ದೇವಾಲಯಗಳಿಗೂ ಈ ಒಬ್ಬರೇ 
ಮೌಲ್ಯಮಾಪಕರನ್ನು ನಿಯೋಜಿಸಿ ರಾಜ್ಯಾದ್ಯಂತ ಮೌಲ್ಯಮಾಪನವನ್ನು ಮಾಡಿಸುವುದು ಅಸಾಧ್ಯ . ಅಲ್ಲದೇ , ಒಬ್ಬರಿಂದಲೇ ಮೌಲ್ಯಮಾಪನ ಮಾಡಿಸುವುದು 
ಸೂಕ್ತವಲ್ಲ. ಈ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಇಲಾಖೆಯಿಂದ ಅಂಗೀಕೃತಗೊಂಡ ಮೌಲ್ಯಮಾಪಕರುಗಳನ್ನು ಸಂಪರ್ಕಿಸಲಾಗಿ ಅವರುಗಳು ರಾಜ್ಯದ ಎಲ್ಲಾ 
ಜಿಲ್ಲೆಗಳಲ್ಲಿನ ದೇವಾಲಯಗಳಿಗೆ ಹೋಗಿ ಮೌಲ್ಯಮಾಪನ ಮಾಡಲು ಒಪ್ಪಿರುವುದಿಲ್ಲ. ಇದಲ್ಲದೇ , ದೇವಾಲಯಗಳ ಆಭರಣಗಳನ್ನು ಬೆಂಗಳೂರಿಗೆ ತಂದು 
ಮೌಲ್ಯಮಾಪನ ಮಾಡಿ ಹಿಂದಿರುಗಿಸುವುದಾಗಿ ತಿಳಿಸಿದ್ದು, ಇದು ಸೂಕ್ತವಾಗಿರುವುದಿಲ್ಲ. 

ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿನ ರಾಷ್ಟ್ರೀಕೃತ ಬ್ಯಾಂಕುಗಳ ಪ್ಯಾನಲ್‌ಗಳಲ್ಲಿದ್ದ ಆಭರಣಗಳ ಮೌಲ್ಯಮಾಪಕರನ್ನು ನಿಯಮಾನುಸಾರ ನೇಮಕ 
ಮಾಡಿಕೊಂಡಿರುವುದನ್ನು ಗಮನಿಸಲಾಗಿದೆ. ಅವರುಗಳು ಕಾನೂನಾತ್ಮಕವಾಗಿ ಪ್ಯಾನಲ್‌ಗಳನ್ನು ರಚಿಸಿಕೊಂಡು, ಅದರಲ್ಲಿರುವ ಮೌಲ್ಯಮಾಪಕರಿಂದ ಷರತ್ತು 
ಭದ್ದ ಕರಾರು ಪತ್ರಗಳನ್ನು ಬರೆಸಿಕೊಂಡು ಮೌಲ್ಯಮಾಪನ ಮಾಡಿಸುವ ಪದ್ಧತಿ ಇರುತ್ತದೆ. ಅದರಂತೆಯೇ ಎಲ್ಲಾ ಜಿಲ್ಲೆಗಳಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ 
ಪ್ಯಾನಲ್‌ನಲ್ಲಿದ್ದ ಮೌಲ್ಯಮಾಪಕರಿಂದಲೇ ಅವಶ್ಯಕತೆಗನುಗುಣವಾಗಿ ಸ್ಥಳೀಯ ತಹಶೀಲ್ದಾರ್ (ಕಂದಾಯ ) ಹಾಗೂ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳ 
ಸಮಕ್ಷಮದಲ್ಲಿ ಸಂಪೂರ್ಣ ವಿಡಿಯೋ ಚಿತ್ರೀಕರಣದೊಂದಿಗೆ ದೇವಸ್ಥಾನಗಳಲ್ಲಿನ ಆಭರಣಗಳನ್ನು ನಿಯಮಾನುಸಾರ ಮೌಲ್ಯಮಾಪನ ಮಾಡಿಸಿಕೊಳ್ಳಲು 
ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅನುಮತಿ ನೀಡಿ ಆದೇಶ ಹೊರಡಿಸುವಂತೆ ಹಾಗೂ ಮೌಲ್ಯಮಾಪನ ಶುಲ್ಕವನ್ನು ರಾಷ್ಟ್ರೀಕೃತ ಬ್ಯಾಂಕುಗಳು ಅನುಷ್ಠಾನ 
ಮಾಡುತ್ತಿರುವ ನಿಯಮಗಳಂತೆಯೇ ದೇವಾಲಯದ ಆಭರಣ ಮೌಲ್ಯಮಾಪನ ಮಾಡಿದ್ದಾಗ್ಯೂ ಸಹ ಅದೇ ನಿಯಮಗಳಂತೆ ದೇವಾಲಯದ ನಿಧಿಯಿಂದ 
ಮೌಲ್ಯಮಾಪನ ಶುಲ್ಕವನ್ನು ಪಾವತಿಸಲು ಸಹ ಅನುಮತಿ ನೀಡಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 
ಆಯುಕ್ತರು , ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಕಂಇ 22 ಮುಆಬಿ 2015, ಬೆಂಗಳೂರು, ದಿನಾಂಕ : 24ನೇ ಏಪ್ರಿಲ್, 2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯದ ಮುಜರಾಯಿ ಇಲಾಖಾ ವ್ಯಾಪ್ತಿಗೆ ಒಳಪಟ್ಟ ದೇವಾಲಯಗಳಲ್ಲಿನ ಆಭರಣಗಳನ್ನು 
ಆಯಾಯ ಜಿಲ್ಲೆಯಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕುಗಳ ಪ್ಯಾನಲ್‌ಗಳಲ್ಲಿದ್ದ ಆಭರಣಗಳ ಮೌಲ್ಯಮಾಪಕರುಗಳಿಂದ ಅವಶ್ಯಕತೆಗನುಗುಣವಾಗಿ ಸ್ಥಳೀಯ 
ತಹಶೀಲ್ದಾರ್ (ಕಂದಾಯ ) ಹಾಗೂ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳ ಸಮಕ್ಷಮದಲ್ಲಿ ಸಂಪೂರ್ಣ ವಿಡಿಯೋ ಚಿತ್ರೀಕರಣದೊಂದಿಗೆ ನಿಯಮಾನುಸಾರ 
ಮೌಲ್ಯಮಾಪನ ಮಾಡಿಸಿಕೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅನುಮತಿ ನೀಡಿದೆ. 

ಮೌಲ್ಯಮಾಪನ ಶುಲ್ಕವನ್ನು ಪಾವತಿಸಲು ರಾಷ್ಟ್ರೀಕೃತ ಬ್ಯಾಂಕುಗಳು ಅನುಷ್ಠಾನ ಮಾಡುತ್ತಿರುವ ನಿಯಮಗಳಂತೆಯೇ ದೇವಾಲಯಗಳಲ್ಲಿ ಆಭರಣ 
ಮೌಲ್ಯಮಾಪನ ಮಾಡಿದಾಗ್ಯೂ ಸಹ ಆ ವೆಚ್ಚವನ್ನು ಆಯಾಯ ದೇವಾಲಯದ ನಿಧಿಯಿಂದ ಪಾವತಿಸಲು ಅನುಮತಿ ನೀಡಿ ಅದೇಶಿಸಿದೆ. 


P . R . 461 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಟಿ. ಜಯರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಮುಜರಾಯಿ ) 


S . C .- 25 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

೯೨೩ 
ಆರ್ಥಿಕ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯನ್ನು ಪುನರ್ ರಚನೆ - ಹುದ್ದೆಗಳ ಸೃಜನೆ, 

ಹುದ್ದೆಗಳ ಸ್ಥಳಾಂತರ , ಮರುಪದನಾಮೀಕರಣ ಇವುಗಳನ್ನು ನಿಗದಿಪಡಿಸಿ ಆದೇಶ ಹೊರಡಿಸುವ ಬಗ್ಗೆ. 
1. ನಿಯಂತ್ರಕರು ರಾಜ್ಯ ಲೆಕ್ಕಪತ್ರ ಇಲಾಖೆ, ಇವರ ಪ್ರಸ್ತಾವನೆ ಸಂಖ್ಯೆ :ರಾಲೆಪ/5 / ಇಟಿಎ/ 2010 /6277 

ದಿನಾಂಕ:20.01.2012 . 
2. ಸರ್ಕಾರದ ಆದೇಶ ಸಂಖ್ಯೆ: ಆಇ 224 ರಾಲೆಪ 2012 ದಿ:02.03.2015. 
3. ನಿಯಂತ್ರಕರು, ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಇವರ ಪತ್ರ 

ಸಂ : ಸಿಎಸ್‌ಎ / / ಐಡಿಎಫ್/2012 /2014 -15 ದಿನಾಂಕ:04 .03 . 2015. 
ಪ್ರಸ್ತಾವನೆ : 

1) ಮೇಲೆ ಓದಲಾದ (1) ರ ದಿ:20.01.2012ರ ಪ್ರಸ್ತಾವನೆಯಲ್ಲಿ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರು ರಾಜ್ಯ ಲೆಕ್ಕಪತ್ರ ಇಲಾಖೆಯ 
(ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಎಂದು ಮರುಪದನಾಮೀಕರಿಸಿರುವ) ಪುನರ್ ರಚನೆಯ ಪ್ರಸ್ತಾವನೆ ಸಲ್ಲಿಸಿ, ರಾಜ್ಯದಲ್ಲಿನ 
ಸ್ಥಳೀಯ ಸಂಸ್ಥೆಗಳಾದ ನಗರಪಾಲಿಕೆಗಳು, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯ್ತಿ , ಗ್ರಾಮ ಪಂಚಾಯತಿ ಒಳಗೊಂಡಂತೆ ಇತರೆ ಸಂಸ್ಥೆಗಳು ಮತ್ತು 
ವಿಶ್ವವಿದ್ಯಾಲಯಗಳ ಲೆಕ್ಕಗಳ ಲೆಕ್ಕಪರಿಶೋಧನೆ ಕಾರ್ಯವನ್ನು ನಿರ್ವಹಿಸುತ್ತಿರುವುದಾಗಿಯೂ ಮತ್ತು ರಾಜ್ಯದ ಎಲ್ಲಾ ಸರ್ಕಾರಿ ಇಲಾಖೆ/ ಸಂಸ್ಥೆಗಳಿಗೆ 
ಹಣಕಾಸು ಅಧಿಕಾರಿಗಳು / ಆರ್ಥಿಕ ಸಲಹೆಗಾರರು, ಮುಖ್ಯ ಲೆಕ್ಕಾಧಿಕಾರಿಗಳು ಹಾಗೂ ಇತರೆ ಸಿಬ್ಬಂದಿಗಳನ್ನು ಆಯಾ ಸಂಸ್ಥೆಗಳ ಲೆಕ್ಕಪತ್ರಗಳನ್ನು ನಿರ್ವಹಿಸಲು 
ಮತ್ತು ಆಂತರಿಕ ಲೆಕ್ಕಪರಿಶೋಧನೆ ಕೈಗೊಳ್ಳಲು ನಿಯೋಜಿಸಲಾಗುತ್ತಿದೆ. ಹಾಗೂ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಿಂದ 
ಕೈಗೊಳ್ಳಲಾಗುತ್ತಿರುವ ಲೆಕ್ಕಪರಿಶೋಧನೆ ಕಾರ್ಯವನ್ನು ಕೆಳಕಂಡ ಮೂರು ಪ್ರತ್ಯೇಕ ವಿಭಾಗಗಳಲ್ಲಿ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿರುತ್ತಾರೆ . 

i. ಇಪ್ಪತ್ತೊಂಭತ್ತು ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲಗಳ ಮೂಲಕ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳು, 

ಗ್ರಾಮ ಪಂಚಾಯಿತಿಗಳು, ಪ್ರಾಧಿಕಾರಗಳು, ಮಂಡಳಿಗಳು, ಮುಜರಾಯಿ ಸಂಸ್ಥೆಗಳು ಇತ್ಯಾದಿ ಸ್ಥಳೀಯ ಸಂಸ್ಥೆಗಳ 

ಲೆಕ್ಕಪರಿಶೋಧನೆ ; 
i, ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಮುಖ್ಯ ಲೆಕ್ಕಪರಿಶೋಧಕರ ಮೂಲಕ ಮಹಾನಗರ 

ಪಾಲಿಕೆಗಳ ಲೆಕ್ಕಪರಿಶೋಧನೆ ಮತ್ತು 
i. ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸರ್ಕಾರಿ ಲೆಕ್ಕಪರಿಶೋಧಕರುಗಳ ಮೂಲಕ 

ವಿಶ್ವವಿದ್ಯಾಲಯಗಳ ಲೆಕ್ಕಪರಿಶೋಧನೆ ಕೈಗೊಳ್ಳಲಾಗುತ್ತಿದೆ. 
2) ವಿಶ್ವವಿದ್ಯಾಲಯಗಳ ಸರ್ಕಾರಿ ಲೆಕ್ಕಪರಿಶೋಧಕರ ಕಛೇರಿಗಳು, ಮಹಾನಗರ ಪಾಲಿಕೆಗಳ ಮುಖ್ಯ ಲೆಕ್ಕಪರಿಶೋಧಕರ ಕಛೇರಿಗಳು ಮತ್ತು ಸ್ಥಳೀಯ 
ಲೆಕ್ಕಪರಿಶೋಧನಾ ವರ್ತುಲ ಕಛೇರಿಗಳು, ಇಲಾಖೆಯ ಪ್ರಾರಂಭದ ಸಮಯದಲ್ಲಿ ಮಂಜೂರಾಗಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಂದಲೇ ಕಾರ್ಯ 
ನಿರ್ವಹಿಸುತ್ತಿದ್ದು, ಸದರಿ ಸಂಸ್ಥೆಗಳ ಸಂಖ್ಯೆ , ಆರ್ಥಿಕ ವ್ಯವಹಾರ ಮತ್ತು ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನಗಳಲ್ಲಿ ಅಂದಿನಿಂದ ಇಂದಿನವರೆಗೆ 
ಗಣನೀಯ ಹೆಚ್ಚಳವಾಗಿದ್ದು ಅವುಗಳ ಕಾರ್ಯನಿರ್ವಹಣೆ ವ್ಯಾಪ್ತಿಗಳಿಗನುಗುಣವಾಗಿ ಲೆಕ್ಕಪರಿಶೋಧನೆಗೆ ಹೆಚ್ಚುವರಿ ಸಿಬ್ಬಂದಿ ಮಂಜೂರು ಮಾಡುವ 
ಅವಶ್ಯಕತೆ ಇದೆಯೆಂದು ಪ್ರಸ್ತಾಪಿಸಿದ್ದಾರೆ. 

3) ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ ಕಛೇರಿಗಳನ್ನು ಬಲಪಡಿಸಲು ಹಾಗೂ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು 
ಕಲಬುರಗಿಗಳಲ್ಲಿ 4 ಪ್ರಾಂತೀಯ ಕಛೇರಿಗಳನ್ನು ಪ್ರಾರಂಭಿಸಿ, ಸ್ಥಳೀಯ ಸಂಸ್ಥೆಗಳ ಮತ್ತು ವಿಶ್ವವಿದ್ಯಾಲಯಗಳ ಲೆಕ್ಕಪರಿಶೋಧನೆಯ ಮೇಲ್ವಿಚಾರಣೆಯನ್ನು 
ಪ್ರಾಂತೀಯ ಕಛೇರಿಗಳ ಮೂಲಕ ಕೈಗೊಳ್ಳಲು ಉದ್ದೇಶಿಸಿ ಇಲಾಖೆಯ ಪುನರ್ ರಚನೆಗೆ ಅನುಸಾರವಾಗಿ ಲೆಕ್ಕಪರಿಶೋಧನೆ ವಿಭಾಗದಲ್ಲಿನ ಗ್ರೂಪ್- ಎ 
ವೃಂದದಲ್ಲಿನ ಹುದ್ದೆಗಳ ಪದನಾಮವನ್ನು ಮರು ಪದನಾಮೀಕರಿಸಲು ಪ್ರಸ್ತಾಪಿಸಿದ್ದಾರೆ. ಸದರೀ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಮೇಲೆ (2) ರಲ್ಲಿ ಓದಲಾದ 
02 .03.2015ರ ಸರ್ಕಾರದ ಆದೇಶದಲ್ಲಿ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಹೆಸರನ್ನು ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಎಂದು 
ಮರುನಾಮಕರಣಗೊಳಿಸಲಾಗಿದೆ. ಇದರ ತರುವಾಯ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಪುನರ್ ರಚನೆಯನ್ನು 
ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 331 ರಾಲೆಪ 2014 , ಬೆಂಗಳೂರು, ದಿನಾಂಕ : 18 - 05 - 2015 . 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಸನ್ನಿವೇಶಗಳಿಂದಾಗಿ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಈ ಕೆಳಕಂಡಂತೆ ಪುನರ್ ರಚಿಸಲು ಈ ಮೂಲಕ ಸರ್ಕಾರದ ಅನುಮೋದನೆ ನೀಡಲಾಗಿದೆ: 

1. ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿಗಳಲ್ಲಿ 4 ಪ್ರಾಂತೀಯ ಕಛೇರಿಗಳ ಸೃಜನೆ. 


೯೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


ಭಾಗ ೧ 


2. ನಾಲ್ಕು ಪ್ರಾಂತೀಯ ಕಛೇರಿಗಳ ವ್ಯಾಪ್ತಿಯಲ್ಲಿ ಬರುವ ವಿಶ್ವವಿದ್ಯಾಲಯಗಳಲ್ಲಿ ಇರುವ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ 
ಇಲಾಖೆಯ ಸರ್ಕಾರಿ ಲೆಕ್ಕ ಪರಿಶೋಧಕರ ಕಛೇರಿಗಳನ್ನು ಅವುಗಳಿಗೆ ಮಂಜೂರಾಗಿರುವ ಹುದ್ದೆಗಳೊಂದಿಗೆ ಅನುಬಂಧ -1ರಲ್ಲಿ ನಮೂದಿಸಿರುವಂತೆ ಆಯಾ 
ಪ್ರಾಂತೀಯ ಕಛೇರಿಗಳೊಂದಿಗೆ ಈ ಕೆಳಕಂಡಂತೆ ವಿಲೀನಗೊಳಿಸತಕ್ಕದ್ದು . 


ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ 

ಪ್ರಾಂತೀಯ ಕಛೇರಿ 


ವಿಲೀನಗೊಳ್ಳುತ್ತಿರುವ ವಿಶ್ವವಿದ್ಯಾನಿಲಯಗಳು 
( ಅನುಬಂಧ-1ರಲ್ಲಿನ ಹುದ್ದೆಗಳೊಂದಿಗೆ) 


1. ಬೆಂಗಳೂರು ಪ್ರಾಂತೀಯ ಕಛೇರಿ 


1. ಬೆಂಗಳೂರು ವಿಶ್ವವಿದ್ಯಾಲಯ 
2. ಜಿ.ಕೆ. ವಿ.ಕೆ ಬೆಂಗಳೂರು (ಕೇಂದ್ರ ಕಚೇರಿಗೆ ಸ್ಥಳಾಂತರಿಸಿದ 

ಜಂಟಿ ನಿಯಂತ್ರಕರ ಹುದ್ದೆಯನ್ನು ಹೊರತುಪಡಿಸಿ) 
3. ತುಮಕೂರು ವಿಶ್ವವಿದ್ಯಾಲಯ 


2 . ಮೈಸೂರು ಪ್ರಾಂತೀಯ ಕಛೇರಿ: 


1. ಮೈಸೂರು ವಿಶ್ವವಿದ್ಯಾಲಯ 
2. ಮಂಗಳೂರು ವಿಶ್ವವಿದ್ಯಾಲಯ 
3. ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ 
1. ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ 
2. ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ 
3. ಮಹಿಳಾ ವಿಶ್ವವಿದ್ಯಾಲಯ , ವಿಜಯಪುರ 


3. ಬೆಳಗಾವಿ ಪ್ರಾಂತೀಯ ಕಛೇರಿ: 


4 . ಕಲಬುರಗಿ ಪ್ರಾಂತೀಯ ಕಛೇರಿ: 


1. ಕಲಬುರಗಿ ವಿಶ್ವವಿದ್ಯಾಲಯ 


3. ಮಹಾನಗರ ಪಾಲಿಕೆಗಳ ಮುಖ್ಯ ಲೆಕ್ಕಪರಿಶೋಧಕರ ಕಛೇರಿಗಳಲ್ಲಿನ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ 
ಅಧಿಕಾರಿ /ಸಿಬ್ಬಂದಿಗೆ ಮೀಸಲಿರಿಸಿ ಗುರುತಿಸಿರುವ 76 ವಿವಿಧ ಹುದ್ದೆಗಳನ್ನು ಅನುಬಂಧ-2ರಂತೆ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ 
ಇಲಾಖೆಗೆ ಸ್ಥಳಾಂತರಿಸತಕ್ಕದ್ದು ಪ್ರಾಂತೀಯ ಕಛೇರಿಗೆ ಹುದ್ದೆಗಳ ವಿಲೀನವಾಗುತ್ತಿರುವ ಅಧಿಕಾರಿ/ ಸಿಬ್ಬಂದಿ ವರ್ಗಾವಣೆ ಆದೇಶವನ್ನು ಪ್ರತ್ಯೇಕವಾಗಿ 
ಹೊರಡಿಸಲಾಗುವುದು. 

4. ಅನುಬಂಧ - 3 ಮತ್ತು ಅದಕ್ಕೆ ಲಗತ್ತಾದ 1 ರಿಂದ 13 ಕೋಷ್ಟಕಗಳಲ್ಲಿ ವಿವರಿಸಿರುವಂತೆ 297 ವಿವಿಧ ಹುದ್ದೆಗಳನ್ನು ಲೆಕ್ಕಪರಿಶೋಧನಾ 
ವಿಭಾಗದಲ್ಲಿ ಸೃಜಿಸಲು ಹಾಗೂ ಆ ಸದರಿ ಹುದ್ದೆಗಳಲ್ಲಿ 182 ಹುದ್ದೆಗಳನ್ನು ನೇರ ನೇಮಕಾತಿ ಹಾಗೂ 115 ಹುದ್ದೆಗಳನ್ನು ಮುಂಬಡ್ತಿ ಮುಖಾಂತರ ಭರ್ತಿ 
ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

5. ವಿವಿಧ ಇಲಾಖೆಗಳಲ್ಲಿ/ಸಂಸ್ಥೆಗಳಲ್ಲಿ ಗ್ರೂಪ್- ಎ ವೃಂದಗಳ ಪದನಾಮವನ್ನು ಲೆಕ್ಕಪರಿಶೋಧನೆ ವಿಭಾಗಕ್ಕೆ ಸಂಬಂಧಿಸಿದಂತೆ ಲೆಕ್ಕಪತ್ರ 
ವಿಭಾಗದಿಂದ ಲೆಕ್ಕ ಪರಿಶೋಧನೆ ವಿಭಾಗಕ್ಕೆ ನೇಮಕವಾದ ಸಂದರ್ಭದಲ್ಲಿ ಪದನಾಮವು ಸ್ವಯಂಚಾಲಿತವಾಗಿ ಅನುಬಂಧ -4 ರಲ್ಲಿ ನಮೂದಿಸಿರುವಂತೆ 
ಮರುಪದನಾಮೀಕರಣವಾಗುತ್ತದೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗೆ ಇಲಾಖೆ (ಸೇವೆಗಳು - 6) ಯ ತಾತ್ವಿಕ ಅನುಮೋದನೆ ಹಾಗೂ ಸಹಮತಿಯನ್ನು ಟಿಪ್ಪಣಿ 
ಸಂಖ್ಯೆ:ಸಿಆಸುಇ/531/ ಸಉಸೇ /2014 , ದಿನಾಂಕ:07 - 02 - 2015ರಲ್ಲಿ ಪಡೆದು ಈ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ .ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡ) 


ಭಾಗ ೧ 


೯೨೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಅನುಬಂಧ - 1 
ಸರ್ಕಾರದ ಆದೇಶ ಸಂಖ್ಯೆ : ಆಇ 331 ರಾಲೆಪ 2014, ದಿನಾಂಕ: 18.05.2015 
ಪ್ರಾಂತೀಯ ಕಛೇರಿಗಳಿಗೆ ವಿಲೀನಗೊಳ್ಳಬೇಕಾದ ವಿಶ್ವವಿದ್ಯಾಲಯಗಳ ಸರ್ಕಾರಿ ಲೆಕ್ಕಪರಿಶೋಧಕರ ಕಛೇರಿಗಳ ಹುದ್ದೆಗಳು 


ಕ್ರ. ಸಂ . 


ಪ್ರಾಂತೀಯ 
ಕಛೇರಿ 


ವಿಶ್ವವಿದ್ಯಾಲಯಗಳು 


ಜಂಟಿ 
ನಿಯಂತ್ರಕರು 


ಉಪ | ಲೆಕ್ಕಪರಿಶೋಧನ | ಲೆಕ್ಕ | ಕಿರಿಯ ಲೆಕ್ಕ 
ನಿಯಂತ್ರಕರು | ಅಧಿಕಾರಿಗಳು | ಸಹಾಯಕರು ಸಹಾಯಕರು 


ಶೀಘ್ರ 
ಲಿಪಿಗಾರರು 


ಬೆರಳಚ್ಚು 
ಗಾರರು 


ಗ್ರೂಪ್ ಡಿ 
ನೌಕರರು 


ಷರಾ 


ಬೆಂಗಳೂರು ವಿ . ವಿ . 


- 


01 


09 


01 


- 


01 


- 


01 


| 


01 . 


ಬೆಂಗಳೂರು 


ಜಿ . ಕೆ. ವಿ . ಕೆ ಬೆಂಗಳೂರು 


- 


01 


_ 03 


- 


01 


ಜಂಟಿ ನಿಯಂತ್ರಕರ 
ಹುದ್ದೆಯನ್ನು ಕೇಂದ್ರ 
ಕಛೇರಿಗೆ ಸ್ಥಳಾಂತರಿಸಿದೆ 


ತುಮಕೂರು ವಿ . ವಿ 


ಮೈಸೂರು ವಿ . ವಿ 


ಮೈಸೂರು 


ಮಂಗಳೂರು ವಿ . ವಿ . 


ಕುವೆಂಪು ವಿ . ವಿ . 


ಕೃಷಿ ವಿ . ವಿ ಧಾರವಾಡ 


ಬೆಳಗಾವಿ 


ಕರ್ನಾಟಕ ವಿ . ವಿ . 

ಧಾರವಾಡ 


ಮಹಿಳಾ ವಿ. ವಿ . 
ವಿಜಯಪುರ 


4 


| 


ಕಲಬುರಗಿ 


| 


ಕಲಬುರಗಿ ವಿ . ವಿ . 


01 


| 


01 


| 


04 


| - 


01 


| 


- 01 


| 


01 


ಎನ್. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು) 


೯೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


ಭಾಗ ೧ 


ಅನುಬಂಧ - 2 


ಸರ್ಕಾರದ ಆದೇಶ ಸಂಖ್ಯೆ: ಆಇ 331 ರಾಲೆಪ 2014 , ದಿನಾಂಕ: 18.05.2015 . 
(ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಗೆ ಸ್ಥಳಾಂತರಿಸಲಾದ ಹುದ್ದೆಗಳು) 


ಲೆಕ್ಕ 


ಬೆರಳಚ್ಚು 


ಕ್ರ. ಸಂ . | ಮಹಾನಗರ ಪಾಲಿಕೆ 


ಜಂಟಿ 
ನಿಯಂತ್ರಕರು 


ಶೀಘ್ರ 
ಲಿಪಿಗಾರರು 


ಪರಿಶೋಧನಾ | ಲೆಕ್ಕ ಅಧೀಕ್ಷಕರು | ಲೆಕ್ಕ ಸಹಾಯಕರು 
ಅಧಿಕಾರಿ 


ಕಿರಿಯ 
ಸಹಾಯಕರು 


ಚಾಲಕರು 


ಗ್ರೂಪ್ ಡಿ 
ನೌಕರರು 


ಗಾರರು 


ಬೆಳಗಾವಿ 


2 ಮೈಸೂರು | 


ಮಂಗಳೂರು 


ಹುಬ್ಬಳ್ಳಿ - 
ಧಾರವಾಡ 


ಕಲಬುರಗಿ 


ದಾವಣಗೆರೆ 


7 | 


ಬಳ್ಳಾರಿ 


| 


| 


ಒಟ್ಟು 


ಎನ್. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು ) 


ಭಾಗ ೧ 


೯೨೭ 


ಷರಾ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಅನುಬಂಧ - 3 
ಸರ್ಕಾರದ ಆದೇಶ ಸಂಖ್ಯೆ: ಆಇ 331 ರಾಲೆಪ 2014, ದಿನಾಂಕ: 18. 05.2015 
ಹುದ್ದೆಗಳ ಸಂಖ್ಯೆ 

ನೇಮಕಾತಿ ವಿಧಾನ ( ಅಂಕಣ - 4) 
ಸೃಜಿಸಲಾದ 

| ನೇರ ನೇಮಕಾತಿ | ಮುಂಬಡ್ತಿ ವೇತನ ಶ್ರೇಣಿ 
ಹಾಲಿ ಇರುವ ಹುದ್ದೆಗಳು 

ಹುದ್ದೆಗಳು 
ಇತರೆ 
ಇಲಾಖೆಯ 

ಇಲಾಖೆ/ ನಿಗಮ 
ಹುದ್ದೆಗಳು ಮಂಡಳಿಗಳು/ 

ಹುದ್ದೆಗಳು 
ನಿಯೋಜನೆ 
ಹುದ್ದೆಗಳು 

| 5 | 6 | 


ಕ್ರಸಂ 


ವೃಂದದ ಹೆಸರು 


ಒಟ್ಟು 


_ 8 


ಪ್ರಧಾನ ನಿರ್ದೇಶಕರು ಲೆಕ್ಕಪತ್ರ 
ಮತ್ತು ಲೆಕ್ಕಪರಿಶೋಧನೆ 
Principal Director of 
Accounts and Audit 

ನಿರ್ದೇಶಕರು 


ಈ ಹುದ್ದೆಯನ್ನು ಮುಬಂಡ್ತಿ ಮೂಲಕ 
ತುಂಬುವ ಕಾರ್ಯವಿಧಾನವನ್ನು ಪ್ರತ್ಯೇಕವಾಗಿ 
ನಿಗದಿಪಡಿಸಲಾಗುವುದು 


ಮುಂಬಡ್ತಿ | 56550 - 79800 


52000 - 73000 


ರಾಜ್ಯ ಲೆಕ್ಕಪತ್ರ ಇಲಾಖೆಯ ನಿಯಂತ್ರಕರ 
ಹುದ್ದೆಯನ್ನು ಮರು ಪದನಾಮೀಕರಿಸುವುದು 


( Director) . 


ಅಪರ ನಿರ್ದೇಶಕರು 
(Additional Director) 


44250 - 60600 


ಜಂಟಿ ನಿರ್ದೇಶಕರು 
( Joint Director) 


ಅಪರ ನಿಯಂತ್ರಕರ ಹುದ್ದೆಯನ್ನು ಮರು 
ಪದನಾಮೀಕರಿಸಿರುವುದು ನಾಲ್ಕು ಪ್ರಾಂತೀಯ 
ಕಛೇರಿಗಳಿಗೆ ನಾಲ್ಕು ಅಪರ ನಿರ್ದೇಶಕರ 
ಹುದ್ದೆಗಳನ್ನು ಸೃಜಿಸಲಾಗಿದೆ. ಹುದ್ದೆಗಳ 
ವಿವರಗಳನ್ನು ಅನುಬಂಧ- 3 ಕೋಷ್ಟಕ 1ರಲ್ಲಿ 
ನೀಡಲಾಗಿದೆ. 
ಜಂಟಿ ನಿಯಂತ್ರಕರ ಹುದ್ದೆಯನ್ನು ಮರು ಪದ 
ನಾಮೀಕರಿಸಿರುವುದು ಮಹಾನಗರ ಪಾಲಿಕೆಗಳು 
ಇರುವ ಜಿಲ್ಲೆಗಳ ಸ್ಥಳೀಯ ಲೆಕ್ಕಪರಿಶೋಧನಾ 
ವರ್ತುಲಗಳಿಗೆ ಜಂಟಿ ನಿರ್ದೇಶಕರ ಹುದ್ದೆಗಳನ್ನು 
ಸೃಜಿಸಲು ಉದ್ದೇಶಿಸಲಾಗಿದ್ದು, ಹಾಲಿ ಇರುವ 
ಹುದ್ದೆಗಳನ್ನು ಹೊಂದಾಣಿಕೆ ಮಾಡಿದ ನಂತರ 
ಅಗತ್ಯವಿರುವ 2 ಹೆಚ್ಚುವರಿ ಹುದ್ದೆಗಳನ್ನು 
ಸೃಜಿಸಲಾಗಿದೆ. ಹುದ್ದೆಗಳ ವಿವರಗಳನ್ನು 
ಅನುಬಂಧ- 3 ಕೋಷ್ಟಕ 2ರಲ್ಲಿ ನೀಡಲಾಗಿದೆ. 


11 


| 


95 


| 


106 


| 


2 


| 


- 


| 


2 


40050 -56550 


೯೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೮, ೨೦೧೫ 


ಭಾಗ ೧ 


8 


ಹಿರಿಯ ಉಪ ನಿರ್ದೇಶಕರು 
( Senior Deputy Director) 


9 


| 


12 


81 


| 


20 


| 


- 


| 


20 


| 36300 -53850 


6 


| 


ಉಪ ನಿರ್ದೇಶಕರು 
(Deputy Director ) 


- 34 


| 


206 


| 


240 


| 


09 


| 


5 


| 


4 


| 


28100 - 50100 


ಉಪ ನಿಯಂತ್ರಕರ ಹುದ್ದೆಯನ್ನು ಮರು 
ಪದನಾಮೀಕರಿಸಿರುವುದು. ಮಹಾನಗರ 
ಪಾಲಿಕೆಗಳು ಇಲ್ಲದೆ ಇರುವ ಸ್ಥಳೀಯ 
ಲೆಕ್ಕಪರಿಶೋಧನಾ ವರ್ತುಲಗಳಲ್ಲಿ ಹಾಲಿ 
ಸಹಾಯಕ ನಿಯಂತ್ರಕರು ಮುಖ್ಯಸ್ಥರಾಗಿರುವ 
ಕಛೇರಿಗಳಿಗೆ ಹಿರಿಯ ಉಪ ನಿರ್ದೇಶಕರ 
ಹುದ್ದೆಗಳನ್ನು ಸೃಜಿಸಲಾಗಿದೆ. ಹುದ್ದೆಗಳ 
ವಿವರಗಳನ್ನು ಅನುಬಂಧ-3 ಕೋಷ್ಟಕ 3ರಲ್ಲಿ 
ನೀಡಲಾಗಿದೆ . 
ಸಹಾಯಕ ನಿಯಂತ್ರಕರ ಹುದ್ದೆಯನ್ನು ಮರು 
ಪದನಾಮೀಕರಿಸಿರುವುದು. ಕೇಂದ್ರ ಕಛೇರಿಗೆ 
6 ಹುದ್ದೆಗಳನ್ನು 4 ಪ್ರಾಂತೀಯ ಕಛೇರಿಗಳಿಗೆ 
4 ಹುದ್ದೆಯನ್ನು ಸೃಜಿಸಲು ಉದ್ದೇಶಿಸಿದ್ದು 
1 ಹುದ್ದೆಗಳನ್ನು ವಿಶ್ವವಿದ್ಯಾಲಯಕ್ಕೆ 
ಸ್ಥಳಾಂತರಿಸಲು ಉದ್ದೇಶಿಸಲಾಗಿದ್ದು 
9 ಹುದ್ದೆಗಳನ್ನು ಸೃಜಿಸಲಾಗಿದೆ. 
ಹುದ್ದೆಗಳ ವಿವರಗಳನ್ನು ಅನುಬಂಧ - 3 
ಕೋಷ್ಟಕ 4ರಲ್ಲಿ ನೀಡಲಾಗಿದೆ. 
ಕೇಂದ್ರ ಕಛೇರಿಗೆ 5 ಹೆಚ್ಚುವರಿ ಹುದ್ದೆಗಳು ಮತ್ತು 
4 ಪ್ರಾಂತೀಯ ಕಛೇರಿಗಳಿಗೆ 38 ಹುದ್ದೆಗಳನ್ನು 
ಸೃಜಿಸಲಾಗಿದೆ. 
1. ಬೆಂಗಳೂರು ಪ್ರಾಂತೀಯ ಕಛೇರಿ 

11 ಹುದ್ದೆಗಳು. 
2. ಬೆಳಗಾವಿ ಪ್ರಾಂತೀಯ ಕಛೇರಿ 

11 ಹುದ್ದೆಗಳು. 
3. ಕಲಬುರಗಿ ಪ್ರಾಂತೀಯ ಕಛೇರಿ 

08 ಹುದ್ದೆಗಳು. 
ಮೈಸೂರು ಪ್ರಾಂತೀಯ ಕಛೇರಿ 

09 ಹುದ್ದೆಗಳು. 
ಹುದ್ದೆಗಳ ವಿವರಗಳನ್ನು ಅನುಬಂಧ -3 
ಕೋಷ್ಟಕ 5ರಲ್ಲಿ ನೀಡಲಾಗಿದೆ. 


ಲೆಕ್ಕಪರಿಶೋಧನಾಧಿಕಾರಿ 

(Audit Officer ) 


_ 91 


| 


390 


| 


481 


43 


| 


22 


| 


21 


| 22800 - 43200 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


e୭e 


ಸಿಸ್ಟಮ್ ಅನಾಲಿಸ್ಟ್ 


01 


20000 -36300 


ಕೇಂದ್ರ ಕಛೇರಿಗೆ ಹೊಸದಾಗಿ ಸೃಜಿಸಲಾದ ಹುದ್ದೆ. 
ಹುದ್ದೆಗಳ ವಿವರಗಳನ್ನು ಅನುಬಂಧ -3 
ಕೋಷ್ಟಕ 6ರಲ್ಲಿ ನೀಡಲಾಗಿದೆ. 


ಲೆಕ್ಕಾಧೀಕ್ಷಕರು 
( Account Superintendent) 


_ 38 


| 


654 


| 


692 


| 


50 


| 


- 


| 


50 


| 21600 -40050 


4 ಪ್ರಾಂತೀಯ ಕಛೇರಿಗಳಿಗೆ 34 ಹುದ್ದೆಗಳು, 
ಪ್ರಸ್ತುತ ಲೆಕ್ಕ ಅಧೀಕ್ಷಕರ ಹುದ್ದೆ 
ಮಂಜೂರಾಗಿರದೆ ಇರುವ ಸ್ಥಳೀಯ 
ಲೆಕ್ಕಪರಿಶೋಧನಾ ವರ್ತುಲಗಳಿಗೆ 15 ಹುದ್ದೆಗಳು 
ಮತ್ತು ಕೇಂದ್ರ ಕಛೇರಿಗೆ 1 ಹುದ್ದೆ ಸೃಜಿಸಲಾಗಿದೆ. 
ಹುದ್ದೆಗಳ ವಿವರಗಳನ್ನು ಅನುಬಂಧ- 3 
ಕೋಷ್ಟಕ 7ರಲ್ಲಿ ನೀಡಲಾಗಿದೆ. 
4 ಪ್ರಾಂತೀಯ ಕಛೇರಿಗಳಿಗೆ ಹಾಲಿ ಲಭ್ಯವಿರುವ 
ಹುದ್ದೆಗಳನ್ನು ಹೊಂದಾಣಿಕೆ ಮಾಡಿದ ನಂತರ 
ಸೃಜಿಸಲಾದ ಹೆಚ್ಚುವರಿ ಹುದ್ದೆಗಳು. 
ಹುದ್ದೆಗಳ ವಿವರಗಳನ್ನು ಅನುಬಂಧ -3 
ಕೋಷ್ಟಕ 8ರಲ್ಲಿ ನೀಡಲಾಗಿದೆ. 


10 


ಲೆಕ್ಕ ಸಹಾಯಕರು 
(Account Assistant) 


_ 398 


| 


1573 


1971 


11 


14550 - 26700 


11 


ಶೀಘ್ರಲಿಪಿಗಾರರು 


(Stenographer ) 


| 


7 


| 


16 


| 


12 


| 


4 


ಕೇಂದ್ರ ಕಛೇರಿಯ ಜಾಗೃತ ಕೋಶಕ್ಕೆ 3 
ಹುದ್ದೆಗಳು ಪ್ರಾಂತೀಯ ಕಛೇರಿಗಳಿಗೆ 8 
ಹುದ್ದೆಗಳು ಮತ್ತು ಜಂಟಿ ನಿಯಂತ್ರಕರು 
ಮುಖ್ಯಸ್ಥರಾಗಿರುವ ಸ್ಥಳೀಯ ಲೆಕ್ಕಪರಿಶೋಧನಾ 
ವರ್ತುಲಗಳಿಗೆ 5 ಹುದ್ದೆಗಳನ್ನು ಸೃಜಿಸಲಾಗಿದೆ. 
ಹುದ್ದೆಗಳ ವಿವರಗಳನ್ನು ಅನುಬಂಧ-3 
ಕೋಷ್ಟಕ ೨ರಲ್ಲಿ ನೀಡಲಾಗಿದೆ. 


14550 - 26700 


೯೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೮, ೨೦೧೫ 


ಭಾಗ ೧ 


8 


ಕಿರಿಯ ಲೆಕ್ಕ ಸಹಾಯಕರು 
( Junior Account Assistant) 


_ 42 


714 


756 


| 


11 


| 


10 


| 


1 


11600 - 21000 


ಬೆರಳಚ್ಚುಗಾರರು/ ಡಾಟಾ ಎಂಟ್ರಿ 
ಆಪರೇಟರ್ 

1 
(Typist/Data entry 

operator) 


62 


| 


3 


| 


65 


| 


26 


| 


26 | 


11600 - 21000 


14 


ವಾಹನ ಚಾಲಕರು 

(Drivers ) 


ಕೇಂದ್ರ ಕಛೇರಿಗೆ 8 ಹುದ್ದೆಗಳು ( ಜಾಗೃತ 
ಕೋಶ, ತರಬೇತಿ ಕೋಶ, ಉಪನಿರ್ದೇಶಕರು 
( ಆಡಳಿತ ಮತ್ತು ಲೆಕ್ಕ ಪರಿಶೋಧನಾ 
ಶಾಖೆಗಳಿಗೆ) 4 ಪ್ರಾಂತೀಯ ಕಛೇರಿಗಳಿಗೆ 
4 ಹುದ್ದೆಗಳು. 
ಹುದ್ದೆಗಳ ವಿವರಗಳನ್ನು ಅನುಬಂಧ-3 
ಕೋಷ್ಟಕ 10ರಲ್ಲಿ ನೀಡಲಾಗಿದೆ. 
ಕೇಂದ್ರ ಕಛೇರಿಗೆ 10 ಹುದ್ದೆಗಳು ಪ್ರಾಂತೀಯ 
ಕಛೇರಿಗಳಿಗೆ 16 ಹುದ್ದೆಗಳು. 
ಹುದ್ದೆಗಳ ವಿವರಗಳನ್ನು ಅನುಬಂಧ- 3 
ಕೋಷ್ಟಕ 11ರಲ್ಲಿ ನೀಡಲಾಗಿದೆ. 
ಕೇಂದ್ರ ಕಛೇರಿಗೆ 8 ಹುದ್ದೆಗಳು 12 ಪ್ರಾಂತೀಯ 
ಕಛೇರಿಗಳಿಗೆ 20 ಹುದ್ದೆಗಳು ಸ್ಥಳೀಯ 
ಲೆಕ್ಕಪರಿಶೋಧನಾ ವರ್ತುಲಗಳಿಗೆ 30ಹುದ್ದೆಗಳು. 
ಹುದ್ದೆಗಳು ವಿವರಗಳನ್ನು ಅನುಬಂಧ -3 
ಕೋಷ್ಟಕ 12ರಲ್ಲಿ ನೀಡಲಾಗಿದೆ. 
ಕೇಂದ್ರ ಕಛೇರಿಗೆ 11 ಹುದ್ದೆಗಳು ಪ್ರಾಂತೀಯ 
ಕಛೇರಿಗಳಿಗೆ 24 ಹುದ್ದೆಗಳು ಸ್ಥಳೀಯ 
ಲೆಕ್ಕಪರಿಶೋಧನಾ ವರ್ತುಲಗಳಿಗೆ 18 ಹೆಚ್ಚುವರಿ 
ಹುದ್ದೆಗಳು. 
ಹುದ್ದೆಗಳು ವಿವರಗಳನ್ನು ಅನುಬಂಧ - 3 
ಕೋಷ್ಟಕ 13ರಲ್ಲಿ ನೀಡಲಾಗಿದೆ. 

- - 


2 


. 


| 


50 


| 


45 


| 


5 


|| 


11600 - 21000 


ಗ್ರೂಪ್ ಡಿ /ಅಟೆಂಡೆಂಟ್ 
( Group D Attendant) 


61 


| 


10 


| 


7 


| 


53 


| 


53 


| 


- 


11000 - 19000 


ಒಟ್ಟು 


| 


758 


| 


3724 


| 


4482 


297 * 


| 


182 


| 


115 


| 


* ಟಿಪ್ಪಣಿ : ಲೆಕ್ಕಪರಿಶೋಧನೆ ವಿಭಾಗದಲ್ಲಿ ಒಟ್ಟು 297 ಹುದ್ದೆಗಳು ಸೃಜಿಸಲಾಗಿದೆ. 


ಎನ್. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು) 


ಭಾಗ ೧ 


೯೩೧ 


೯೩೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಅನುಬಂಧ - 3ಕ್ಕೆ ಲಗತ್ತಿಸಿದಕೋಷ್ಟಕಗಳು 
ಸರ್ಕಾರದ ಆದೇಶ ಸಂಖ್ಯೆ: ಆಇ 331 ರಾಲೆಪ 2014, ದಿನಾಂಕ: 18.05.2015 . 

ಕೋಷ್ಟಕ -1 

ಅಪರ ನಿರ್ದೇಶಕರು ಹುದ್ದೆಗಳು -4 ( ಸೃಜನೆ ) 
ವೇತನ ಶ್ರೇಣಿ-44250 -1050 - 45300 -1200 - 52500 -1350 - 60600 


| 1 | ಪ್ರಾಂತೀಯ ಕಛೇರಿ ಬೆಂಗಳೂರು 

1 ಹುದ್ದೆ 
2 | ಪ್ರಾಂತೀಯ ಕಛೇರಿ ಮೈಸೂರು 

1 ಹುದ್ದೆ 
3 | ಪ್ರಾಂತೀಯ ಕಛೇರಿ ಬೆಳಗಾವಿ 

1 ಹುದ್ದೆ 
14 | ಪ್ರಾಂತೀಯ ಕಛೇರಿ ಕಲಬುರಗಿ 

1 ಹುದ್ದೆ 
ಕೋಷ್ಟಕ - 2 
ಜಂಟಿ ನಿರ್ದೇಶಕರು ಹುದ್ದೆಗಳು -2 ( ಸೃಜನೆ) 
ವೇತನ ಶ್ರೇಣಿ- 40050 - 1050 - 45300 - 1200 - 52500 - 1350 - 56550 
1 ತುಮಕೂರು ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ 

1 ಹುದ್ದೆ 
2 | ಶಿವಮೊಗ್ಗ ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ 

1 ಹುದ್ದೆ 


ಟಿಪ್ಪಣಿ : ಕೇಂದ್ರ ಕಛೇರಿಯ (ಆಡಳಿತ ಮತ್ತು ಮಾನವ ಸಂಪನ್ಮೂಲ) ಹುದ್ದೆಗೆ ಸರ್ಕಾರಿ ಲೆಕ್ಕಪರಿಶೋಧಕರು ಜಿ .ಕೆ. ವಿ.ಕೆ ಬೆಂಗಳೂರು 

ಕಛೇರಿಯಲ್ಲಿರುವ ಜಂಟಿ ನಿಯಂತ್ರಕರ ಹುದ್ದೆಯನ್ನು ಸ್ಥಳಾಂತರಿಸಲಾಗಿದೆ. 


ಎನ್ .ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು) 
ಕೋಷ್ಟಕ - 3 | 
ಹಿರಿಯ ಉಪ ನಿರ್ದೇಶಕರು 20 ಹುದ್ದೆಗಳು ( ಸೃಜನೆ) 
ವೇತನ ಶ್ರೇಣಿ- 36300 -900 - 39000 - 1050 - 45300 - 1200 -52500 - 1350 - 53850 
ಮಹಾನಗರ ಪಾಲಿಕೆಗಳು ಇಲ್ಲದೆ ಇರುವ ಕೆಳಕಂಡ ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲಗಳಿಗೆ ಸೃಜಿಸಲಾದ ಹುದ್ದೆಗಳು 


ಬೆಂಗಳೂರು 


ಚಿಕ್ಕಬಳ್ಳಾಪುರ 
ರಾಮನಗರ 
ಚಿತ್ರದುರ್ಗ 
ಕೋಲಾರ 


| 


6 


. 


ವಿಜಯಪುರ 
ಬಾಗಲಕೋಟೆ 


1 ಹುದ್ದೆ 
1 ಹುದ್ದೆ 
1 ಹುದ್ದೆ 
1 ಹುದ್ದೆ 
1 ಹುದ್ದೆ 
1 ಹುದ್ದೆ 
1 ಹುದ್ದೆ 
1 ಹುದ್ದೆ 
1 ಹುದ್ದೆ 
1 ಹುದ್ದೆ 
1 ಹುದ್ದೆ 
1 ಹುದ್ದೆ 
1 ಹುದ್ದೆ 
1 ಹುದ್ದೆ 


ಹಾವೇರಿ 


ಗದಗ 


10 | 


ಕಾರವಾರ 


ಮಡಿಕೇರಿ 


12 | ಚಾಮರಾಜನಗರ 
13 | ಮಂಡ್ಯ 
14 | ಹಾಸನ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೮, ೨೦೧೫ 


ಭಾಗ ೧ 


15 


ಉಡುಪಿ 


1 ಹುದ್ದೆ 


16 . 


ಚಿಕ್ಕಮಗಳೂರು 


1 ಹುದ್ದೆ 
1 ಹುದ್ದೆ 


17 


ಬೀದರ 


18 | ಯಾದಗಿರಿ 


1 ಹುದ್ದೆ 


19 | 


ರಾಯಚೂರು 


1 ಹುದ್ದೆ 


20 | ಕೊಪ್ಪಳ 


1 ಹುದ್ದೆ 


ಕೋಷ್ಟಕ- 4 

ಉಪ ನಿರ್ದೇಶಕರು 9 ಹುದ್ದೆಗಳು (ಸೃಜನೆ) 
ವೇತನ ಶ್ರೇಣಿ- 28100 - 700 - 28800 - 800 - 33600 - 900 - 39000 - 1050 - 45300 - 1200 -50100 


ಕೇಂದ್ರ ಕಛೇರಿ - 6 ಹುದ್ದೆಗಳು 
| ಉಪ ನಿರ್ದೇಶಕರು ( ಲೆಕ್ಕ ಪರಿಶೋದನೆ) 


2 ಹುದ್ದೆ 


ಜಾಗೃತ ಕೋಶ 


4 ಹುದ್ದೆ 


ಪ್ರಾಂತೀಯ ಕಛೇರಿಗಳು - 4 ಹುದ್ದೆಗಳು 


ಬೆಂಗಳೂರು 


1 ಹುದ್ದೆ 
1 ಹುದ್ದೆ 


ಮೈಸೂರು 


ಬೆಳಗಾವಿ 


1 ಹುದ್ದೆ 
1 ಹುದ್ದೆ 


ಕಲಬುರಗಿ 


ಹೊಂದಾಣಿಕೆ ಮಾಡಬೇಕಾಗಿರುವ ಹುದ್ದೆ 


ಬೆಂಗಳೂರು ವಿಶ್ವವಿದ್ಯಾಲಯ 


1 ಹುದ್ದೆ 


ಎನ್ . ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು ) 


ಕೋಷ್ಟಕ - 5 

ಲೆಕ್ಕಪರಿಶೋಧನಾ ಅಧಿಕಾರಿಗಳು 43 ಹುದ್ದೆಗಳು (ಸೃಜನೆ) 
ವೇತನ ಶ್ರೇಣಿ-22800 -600 -24600 - 700 -28800 -800 - 33600 -900 - 39000 - 1050 - 43200 


ಕೇಂದ್ರ ಕಛೇರಿಯ ಜಾಗೃತಕೋಶ 


5 ಹುದ್ದೆಗಳು 


ಪ್ರಾಂತೀಯ ಕಛೇರಿಗಳು - 38 ಹುದ್ದೆಗಳು 


ಬೆಂಗಳೂರು 


11 ಹುದ್ದೆಗಳು 
09 ಹುದ್ದೆಗಳು 


| ಮೈಸೂರು 
ಬೆಳಗಾವಿ 


- 10 ಹುದ್ದೆಗಳು 


ಕಲಬುರಗಿ 


08 ಹುದ್ದೆಗಳು 


ಭಾಗ ೧ 


೯೩೩ 


೯೩೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಕೋಷ್ಟಕ - 6 

ಸಿಸ್ಟಮ್ ಅನಾಲಿಸ್ಟ್ - 1 ಹುದ್ದೆ (ಸೃಜನೆ) 
ವೇತನ ಶ್ರೇಣಿ- 20000 - 500 - 21000 - 600 - 24600 - 700 - 28800 - 800 - 33600 - 900 - 36300 


1 ಕೇಂದ್ರ ಕಛೇರಿಯ 


1 ಹುದ್ದೆ 


ಎನ್. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು) 


ಕೋಷ್ಟಕ -7 

ಲೆಕ್ಕ ಅಧೀಕ್ಷಕರು - 50 ಹುದ್ದೆಗಳು (ಸೃಜನೆ) 
ವೇತನ ಶ್ರೇಣಿ- 21600 - 600 - 24600 - 700 - 28800 - 800 - 33600 - 900 - 39000 - 1050 - 40050 


ಕೇಂದ್ರ ಕಛೇರಿಯ ತರಬೇತಿಕೋಶ 

1 ಹುದ್ದೆ 
ಪ್ರಾಂತೀಯ ಕಛೇರಿಗಳು - 34 ಹುದ್ದೆಗಳು 
ಬೆಂಗಳೂರು 

10 ಹುದ್ದೆಗಳು 
ಮೈಸೂರು 

08 ಹುದ್ದೆಗಳು 
ಬೆಳಗಾವಿ 

09 ಹುದ್ದೆಗಳು 
ಕಲಬುರಗಿ 

07 ಹುದ್ದೆಗಳು 
ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲಗಳಿಗೆ 15 ಹುದ್ದೆಗಳು 
ಶಿವಮೊಗ್ಗ 

1 ಹುದ್ದೆ 
ತುಮಕೂರು 

1 ಹುದ್ದೆ 
ಹಾಸನ 

1 ಹುದ್ದೆ 
ಮಡಿಕೇರಿ 

1 ಹುದ್ದೆ 
ಮಂಡ್ಯ 

1 ಹುದ್ದೆ 
ಧಾರವಾಡ 

1 ಹುದ್ದೆ 
ಕಾರವಾರ 

1 ಹುದ್ದೆ 
ಬಳ್ಳಾರಿ 

1 ಹುದ್ದೆ 
ರಾಯಚೂರು 

1 ಹುದ್ದೆ 
10 ದಾವಣಗೆರೆ 

1 ಹುದ್ದೆ 
11 ರಾಮನಗರ 

1 ಹುದ್ದೆ 
12 | ಚಿಕ್ಕಬಳ್ಳಾಪುರ 

1 ಹುದ್ದೆ 
13 | ಚಾಮರಾಜನಗರ 

1 ಹುದ್ದೆ 
ಉಡುಪಿ 

1 ಹುದ್ದೆ 
15 | ಬಾಗಲಕೋಟೆ 

1 ಹುದ್ದೆ 


14 


ಎನ್. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು) 


೯೩೪ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಕೋಷ್ಟಕ - 8 

ಲೆಕ್ಕ ಸಹಾಯಕರು - 11 ಹುದ್ದೆಗಳು ( ಸೃಜನೆ) 
ವೇತನ ಶ್ರೇಣಿ- 14550 - 350 -15600 - 400 -17200 -450 - 19000 - 500 - 21000 - 600 -24600 - 700 - 26700 


2 


ಪ್ರಾಂತೀಯ ಕಛೇರಿಗಳು - 11 ಹುದ್ದೆಗಳು 
ಬೆಂಗಳೂರು 

3 ಹುದ್ದೆಗಳು 
ಮೈಸೂರು 

3 ಹುದ್ದೆಗಳು 
ಬೆಳಗಾವಿ 

3 ಹುದ್ದೆಗಳು 
4 | ಕಲಬುರಗಿ 

2 ಹುದ್ದೆಗಳು 
ಕೋಷ್ಟಕ - 9 

ಶೀಘ್ರಲಿಪಿಗಾರರು - 16 ಹುದ್ದೆಗಳು (ಸೃಜನೆ) 
ವೇತನ ಶ್ರೇಣಿ-14550 - 350 - 15600 - 400 -17200 - 450 -19000 -500 - 21000 - 600 - 24600 - 700 - 26700 


ಕೇಂದ್ರ ಕಛೇರಿ ಜಾಗೃತದಳ 


3 ಹುದ್ದೆಗಳು 


ಪ್ರಾಂತೀಯ ಕಛೇರಿಗಳು - 8 ಹುದ್ದೆಗಳು 


ಬೆಂಗಳೂರು 


ಮೈಸೂರು 


2 ಹುದ್ದೆಗಳು 
2 ಹುದ್ದೆಗಳು 
2 ಹುದ್ದೆಗಳು 
2 ಹುದ್ದೆಗಳು 


ಬೆಳಗಾವಿ 


4 


| ಕಲಬುರಗಿ 


ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲಗಳು - 5 ಹುದ್ದೆಗಳು 


ತುಮಕೂರು 


1 ಹುದ್ದೆ 
1 ಹುದ್ದೆ 


2 


| 


ಶಿವಮೊಗ್ಗೆ 


ಧಾರವಾಡ 


1 ಹುದ್ದೆ 
1 ಹುದ್ದೆ 


ಕಲಬುರಗಿ 


ಬಳ್ಳಾರಿ 


1 ಹುದ್ದೆ 


ಎನ್ .ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು ) 


ಕೋಷ್ಟಕ- 10 | 

ಕಿರಿಯ ಲೆಕ್ಕ ಸಹಾಯಕರು - 11 ಹುದ್ದೆಗಳು (ಸೃಜನೆ) 
ವೇತನ ಶ್ರೇಣಿ- 11600 - 200 - 12000 - 250 - 13000 - 300 - 14200 - 350 - 15600 - 400 - 17200 - 450 - 19000 - 500 - 21000 


ಕೇಂದ್ರ ಕಛೇರಿ 7 ಹುದ್ದೆಗಳು 
ಜಾಗೃತ ಕೋಶ 
ತರಬೇತಿ ಕೋಶ 

ಉಪ ನಿರ್ದೇಶಕರು ಆಡಳಿತ 
4 | ಲೆಕ್ಕಪರಿಶೋಧನಾ ಶಾಖೆ 


1 ಹುದ್ದೆ 
1 ಹುದ್ದೆ 
1 ಹುದ್ದೆ 
4 ಹುದ್ದೆ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮ , ೨೦೧೫ 


೯೩೫ 


ಪ್ರಾಂತೀಯ ಕಛೇರಿಗಳು - 4 ಹುದ್ದೆಗಳು 
ಬೆಂಗಳೂರು 

1 ಹುದ್ದೆ 
ಮೈಸೂರು 

1 ಹುದ್ದೆ 
ಬೆಳಗಾವಿ 

1 ಹುದ್ದೆ 
| 4 | ಕಲಬುರಗಿ 

1 ಹುದ್ದೆ 
ಕೋಷ್ಟಕ - 11 
ಬೆರಳಚ್ಚುಗಾರರು/ ಡಾಟಾ ಎಂಟ್ರಿ ಆಪರೇಟರ್ - 26 ಹುದ್ದೆಗಳು ( ಸೃಜನೆ) 
ವೇತನ ಶ್ರೇಣಿ- 11600 - 200 - 12000 - 250 - 13000 - 300 - 14200 - 350 - 15600 - 400 - 17200 - 450 - 19000 - 500 - 21000 


ಕೇಂದ್ರ ಕಛೇರಿ 


10 ಹುದ್ದೆಗಳು 


ಪ್ರಾಂತೀಯ ಕಛೇರಿಗಳು -16 ಹುದ್ದೆಗಳು 


1 


| 


ಬೆಂಗಳೂರು 


2 ) 


ಮೈಸೂರು 
ಬೆಳಗಾವಿ 


4 ಹುದ್ದೆಗಳು 
4 ಹುದ್ದೆಗಳು 
4 ಹುದ್ದೆಗಳು 
4 ಹುದ್ದೆಗಳು 


ಕಲಬುರಗಿ 


ಎನ್ . ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು) 
ಕೋಷ್ಟಕ - 12 

ವಾಹನ ಚಾಲಕರು - 50 ಹುದ್ದೆಗಳು (ಸೃಜನೆ) 
ವೇತನ ಶ್ರೇಣಿ- 11600 - 200 - 12000 - 250 - 13000 - 300 - 14200 - 350 - 15600 - 400 - 17200 - 450 - 19000 - 500 - 21000 
1 ಕೇಂದ್ರ ಕಛೇರಿ 

| 09 ಹುದ್ದೆಗಳು 
ಪ್ರಾಂತೀಯ ಕಛೇರಿಗಳು - 12 ಹುದ್ದೆಗಳು 
1 | ಬೆಂಗಳೂರು 

3 ಹುದ್ದೆಗಳು 
ಮೈಸೂರು 

3 ಹುದ್ದೆಗಳು 
3 | ಬೆಳಗಾವಿ 

3 ಹುದ್ದೆಗಳು 
4 | ಕಲಬುರಗಿ 

3 ಹುದ್ದೆಗಳು 
ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲ - 29 ಹುದ್ದೆಗಳು 
| 1 | 29 ಸ್ಥಳೀಯ ಲೆಕ್ಕಪರಿಶೋಧನಾ ವರ್ತುಲಗಳಿಗೆ ತಲಾ 1 ಹುದ್ದೆ 

ಕೋಷ್ಟಕ - 13 

ಗ್ರೂಪ್ ಡಿ - 53 ಹುದ್ದೆಗಳು (ಸೃಜನೆ) 
ವೇತನ ಶ್ರೇಣಿ- 11000 - 200 - 12000 - 250 - 13000 - 300 - 14200 - 350 - 15600 - 400 - 17200 - 450 - 19000 
1 ಕೇಂದ್ರ ಕಛೇರಿ 

11 ಹುದ್ದೆಗಳು 
ಪ್ರಾಂತೀಯ ಕಛೇರಿಗಳು - 24 ಹುದ್ದೆ ಗಳು 
ಬೆಂಗಳೂರು 

6 ಹುದ್ದೆಗಳು 
ಮೈಸೂರು 

| 6 ಹುದ್ದೆಗಳು 
ಬೆಳಗಾವಿ 

6 ಹುದ್ದೆಗಳು 
| ಕಲಬುರಗಿ 

6 ಹುದ್ದೆಗಳು 


ಎನ್. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು) 


೯೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಭಾಗ ೧ 
ಅನುಬಂಧ- 4 
ಸರ್ಕಾರದ ಆದೇಶ ಸಂಖ್ಯೆ ಆಇ 331 ರಾಲೆಪ 2014 , ದಿನಾಂಕ : 18.05 .2015 . 
ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ವಿವಿಧ ಇಲಾಖೆಗಳಲ್ಲಿ / ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಗ್ರೂಪ್- ಎ 

ವೃಂದಗಳ ಪದನಾಮವನ್ನು ಈ ಕೆಳಕಂಡಂತೆ ಮರು ಪದನಾಮೀಕರಿಸಲಾಗಿದೆ. 


1) ನಿಯಂತ್ರಕರು, ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಹುದ್ದೆಯ ಪದನಾಮವನ್ನು ನಿರ್ದೇಶಕರು, 

ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಎಂದು ಮರು ಪದನಾಮೀಕರಿಸಿದೆ. 
2) ಲೆಕ್ಕಪರಿಶೋಧನೆ ವಿಭಾಗಕ್ಕೆ ಅನ್ವಯವಾಗುವಂತೆ ಈ ಕೆಳಕಂಡಂತೆ ಹುದ್ದೆಗಳನ್ನು ಮರು ಪದನಾಮೀಕರಿಸಿದೆ. 
ಲೆಕ್ಕಪತ್ರ ವಿಭಾಗದಲ್ಲಿನ ಪದನಾಮ 

ಲೆಕ್ಕಪರಿಶೋಧನೆ ವಿಭಾಗದಲ್ಲಿನ ಮರು ಪದನಾಮ 
1 . ಅಪರ ನಿಯಂತ್ರಕರು 

ಅಪರ ನಿರ್ದೇಶಕರು 
( Additional Controller) 

(Additional Director) 


2. ಜಂಟಿ ನಿಯಂತ್ರಕರು 

(Joint Controller) 


ಜಂಟಿ ನಿರ್ದೇಶಕರು 
( Joint Director) 


3. ಉಪನಿಯಂತ್ರಕರು 

(Deputy Controller) 


ಹಿರಿಯ ಉಪ ನಿರ್ದೇಶಕರು 
(Senior Deputy Director) 


4. ಸಹಾಯಕ ನಿಯಂತ್ರಕರು 


ಉಪ ನಿರ್ದೇಶಕರು 


( Assistant Controller) 


(Deputy Director) 


PR-464 


ಎನ್. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


SC - 200 


ವಿಷಯ : 


ಓದಲಾಗಿದೆ : 


ಶ್ರೀಮತಿ ಅಪರ್ಣಾ ಪಾವಟೆ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ ಸಚಿವಾಲಯ 
ನಿಯೋಜನೆ ಮೇಲೆ ತಹಶೀಲ್ದಾರ್‌, ವಿಜಯಪುರ , ಇವರ ವಿರುದ್ಧ ದಾಖಲಾಗಿರುವ ಲೋಕಾಯುಕ್ತ ಟ್ರಾಪ್ 
ಪ್ರಕರಣ - ಸರ್ಕಾರಿ ಸೇವೆಯಿಂದ ಅಮಾನತುಗೊಳಿಸುವ ಬಗ್ಗೆ. 
1. ಅಪರ ಪೊಲೀಸ್ ಮಹಾ ನಿರ್ದೆಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ 

ಸಂಖ್ಯೆ:ಲೋಕ್/ ಐಎನ್‌ವಿ ( ಜಿ)ಎಲ್ - 02 / ಸಿಆರ್ - 02/2015/ವಿಜಯಪುರ, ದಿನಾಂಕ 7 - 2 - 2015. 
ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 02 ಸೇವಿ 2015 ದಿನಾಂಕ 20 - 03 - 2015 

ಸರ್ಕಾರದ ಪತ್ರ ಸಂಖ್ಯೆ ಸಿಆಸುಇ 02 ಸೇಇವಿ 2015 ದಿನಾಂಕ 24 - 03 - 2015 
4 . ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ಇವರ ಪತ್ರ 

ಸಂಖ್ಯೆ ಲೋಕ್/ ಐಎನ್‌ವಿ ( ಜಿ)ಎಲ್ - 02 /ಸಿಆರ್ - 02/2015 /ವಿಜಯಪುರ, ದಿನಾಂಕ 8 - 6 - 2015 


ಪ್ರಸ್ತಾವನೆ : 

ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಮೇಲೆ ಓದಲಾದ ಕ್ರಮಸಂಖ್ಯೆ -1ರ ಪತ್ರದಲ್ಲಿ ಶ್ರೀ 
ರಮೇಶ ತಂದೆ ಹಣಮಂತ ಬಿದನೂರ, ಸಾ . ನವರಸಪುರ ಕಾಲನಿ, ವಿಜಯಪುರ ಇವರು ದಿನಾಂಕ 19 - 1 - 2015ರಂದು ವಿಜಯಪುರ ಲೋಕಾಯುಕ್ತ 
ಪೊಲೀಸ್ ಠಾಣೆಗೆ ಹಾಜರಾಗಿ ಶ್ರೀಮತಿ ಅಪರ್ಣಾ ಪಾವಟೆ , ತಹಶೀಲ್ದಾರರು, ವಿಜಯಪುರ ( ಆರೋಪಿ- 1) ಹಾಗೂ ಶ್ರೀ ಶಂಕರಗೌಡ ತಂದೆ ಬಸವನಗೌಡ 
ಬಿರಾದಾರ, ಗ್ರಾಮ ಲೆಕ್ಕಾಧಿಕಾರಿ , ಬರಟಗಿ, ವಿಜಯಪುರ ( ಆರೋಪಿ- 2) ಇವರುಗಳ ವಿರುದ್ಧ ದೂರನ್ನು ನೀಡಿ, ತಮಗೆ ಭೂಮಿ ವಿಕಾಸ ಎಂಬ ಸಂಸ್ಥೆಯ 
ವತಿಯಿಂದ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಮಾರಾಟ ಮಾಡುವ ಸಲುವಾಗಿ ವಿಜಯಪುರ ತಾಲ್ಲೂಕಿನ ತೊರವಿ ಗ್ರಾಮದ ರಿ .ಸರ್ವೆ ನಂ . 580 /2 , 5814 , 
581/2ಅ ಹಾಗೂ 581 /2ಬ, 569 /2ಎ ಜಮೀನುಗಳ ಭೂ ಬದಲಾವಣೆಗಾಗಿ ಭೂಸ್ವಾಧೀನ ಕಾಯಿದೆ ಕಲಂ 1960ರ 79 ( ಎ ) ಹಾಗೂ ( ಬಿ ) ಉಲ್ಲಂಘನೆ 
ಆಗದಿರುವ ಬಗ್ಗೆ ಮತ್ತು ಸದರಿ ಜಮೀನುಗಳ ಪಿ. ಟಿ. ಸಿಎಲ್. ಕಾಯಿದೆ ಉಲ್ಲಂಘನೆ ಆಗದಿರುವ ಬಗ್ಗೆ ಮಾನ್ಯ ತಹಶೀಲ್ದಾರ್‌, ವಿಜಯಪುರ ಇವರು ಪ್ರಮಾಣ 
ಪತ್ರ ನೀಡುವ ಸಲುವಾಗಿ ಸುಮಾರು 2 -3 ತಿಂಗಳುಗಳಿಂದ ವಿಳಂಬ ಮಾಡುತ್ತಾ, ಗ್ರಾಮ ಲೆಕ್ಕಾಧಿಕಾರಿ ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ 


2) 
3 ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

೯೩೭ 
ಇವರ ಮುಖಾಂತರ ಶ್ರೀಮತಿ ಅಪರ್ಣಾ ಪಾವಟೆ, ತಹಶೀಲ್ದಾರರು, ವಿಜಯಪುರ ಇವರು 7.1,00,000 ಹಣದ ಬೇಡಿಕೆ ಇಟ್ಟಿದ್ದು, ತಮಗೆ ಲಂಚ ನೀಡಲು 
ಇಷ್ಟವಿಲ್ಲದ ಕಾರಣ ಸದರಿ ಅಧಿಕಾರಿ /ನೌಕರರುಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಕೋರಿದ್ದರೆಂದು ತಿಳಿಸಲಾಗಿತ್ತು. 

ಮುಂದುವರಿದು, ಫಿರ್ಯಾದುದಾರರಾದ ಶ್ರೀ ರಮೇಶ ತಂದೆ ಹಣಮಂತ ಬಿದನೂರ, ಸಾ . ನವರಸಪುರ ಕಾಲನಿ, ವಿಜಯಪುರ ಇವರು 
ಸಲ್ಲಿಸಿದ ದೂರನ್ನು ಶ್ರೀ ನಂದೀಶ್ವರ ಕುಂಬಾರ , ಪೋಲೀಸ್ ನಿರೀಕ್ಷಕರು, ಕರ್ನಾಟಕ ಲೋಕಾಯಕ, ವಿಜಯಪುರ ಇವರು ವಿಜಯಪುರ ಲೋಕಾಯುಕ್ತ 
ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 2 /2015ರಲ್ಲಿ ಕಲಂ 7, ಲಂಚ ನಿರೋಧಕ ಕಾಯಿದೆ 1988ರ ಪ್ರಕಾರ ದಿನಾಂಕ 19 -1 - 2015ರಂದು 
ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು , ದಿನಾಂಕ 19 -1- 2015ರಂದು ಆರೋಪಿ-1 ಶ್ರೀಮತಿ ಅಪರ್ಣಾ ಪಾವಟೆ, ತಹಶೀಲ್ದಾರರು, 
ವಿಜಯಪುರ ಇವರ ಸೂಚನೆಯ ಮೇರೆಗೆ ಆರೋಪಿ- 2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ , ಗ್ರಾಮ ಲೆಕ್ಕಾಧಿಕಾರಿ, ಬರಟಗಿ, ವಿಜಯಪುರ 
ಇವರು ವಿಜಯಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಲ್ಲಿರುವ ಬಸವೇಶ್ವರ ಹೋಟೆಲ್ ಮುಂದೆ ಫಿರ್ಯಾದುದಾರರಿಂದ ಲಂಚದ ಹಣ 
1.1,00 ,000ಗಳನ್ನು ಒತ್ತಾಯ ಮಾಡಿ ತಮ್ಮ ಬಲಗೈಯಿಂದ ಪಡೆದು, ಎರಡೂ ಕೈಗಳಿಂದ ಎಣಿಸಿ , ತಮ್ಮ ಪ್ಯಾಂಟಿನ ಎಡಜೇಬಿನಲ್ಲಿಟ್ಟುಕೊಂಡು ವಿಜಯಪುರ 

ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರುವುದರಿಂದ ಈ ಪ್ರಕರಣದಲ್ಲಿ ಆರೋಪಿ-1 ಶ್ರೀಮತಿ ಅಪರ್ಣಾ ಪಾವಟೆ, ತಹಶೀಲ್ದಾರರು, ವಿಜಯಪುರ ಮತ್ತು 
ಆರೋಪಿ- 2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ, ಗ್ರಾಮ ಲೆಕ್ಕಾಧಿಕಾರಿ, ಬರಟಗಿ, ವಿಜಯಪುರ ಇವರ ಮೇಲಿನ ಭ್ರಷ್ಟಾಚಾರದ ಆಪಾದನೆ 
ಮೇಲ್ನೋಟಕ್ಕೆ ಸಾಬೀತಾಗಿರುವುದಾಗಿ ತಿಳಿಸಿದ್ದು , ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ ಡಿಪಿಎಆರ್ 4 ಎಸ್‌ಡಿಇ 2000, ದಿನಾಂಕ 15 - 4 - 2002 ರ 
ಹಿನ್ನೆಲೆಯಲ್ಲಿ ಆರೋಪಿ- 1 ಶ್ರೀಮತಿ ಅಪರ್ಣಾ ಪಾವಟೆ, ತಹಶೀಲ್ದಾರರು, ವಿಜಯಪುರ ಇವರು ಪ್ರಕರಣದ ಸುಗಮ ತನಿಖೆಗೆ ಅಡ್ಡಿ ಉಂಟು ಮಾಡುವ 
ಮತ್ತು ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವ ಹಾಗೂ ಸಾಕ್ಷಿ ಪುರಾವೆಗಳನ್ನು ನಾಶಗೊಳಿಸುವ ಸಾಧ್ಯತೆಗಳಿರುವುದರಿಂದ ಇವರನ್ನು ಈ ಕೂಡಲೇ ಅಮಾನತ್ತಿನಲ್ಲಿ 
ಇಡಬೇಕೆಂದು ಹಾಗೂ ಇವರ ಲೀನ್ ಅನ್ನು ಬೇರೆಡೆಗೆ ವರ್ಗಾಯಿಸಬೇಕೆಂದು ಕೋರಿದ್ದರು. 

ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಅವರು ತಮ್ಮ ಪತ್ರದೊಂದಿಗೆ ಈ ಕೆಳಕಂಡ 
ದಾಖಲಾತಿಗಳನ್ನು ಲಗತ್ತಿಸಿ ಕಳುಹಿಸಿದ್ದರು. 

1) ಫಿರ್ಯಾದುದಾರರೊಂದಿಗೆ ಆರೋಪಿತ ಅಧಿಕಾರಿ/ ನೌಕರರು ನಡೆಸಿರುವ ದೂರವಾಣಿ ಸಂಭಾಷಣೆಯ ವಿವರಗಳನ್ನೊಳಗೊಂಡ 

ತನಿಖಾಧಿಕಾರಿಯವರ ಮಧ್ಯಕಾಲಿಕ ವರದಿಯ ಪ್ರತಿ. 
ಪ್ರಥಮ ವರ್ತಮಾನ ವರದಿಯ ಪ್ರತಿ. 

ವಹಿಸಿಕೊಡುವ ಮತ್ತು ಹಣ ಜಪ್ತಿ ಪಂಚನಾಮೆಯ ಪ್ರತಿ. 
4) ಫಿರ್ಯಾದುದಾರರು ದಿನಾಂಕ 19 -1- 2015 ರಂದು ಕರ್ನಾಟಕ ಲೋಕಾಯುಕ್ತದಲ್ಲಿ ಸಲ್ಲಿಸಿರುವ ದೂರಿನ ಪ್ರತಿ. 
5) ಟ್ರ್ಯಾಪ್ ಪಂಚನಾಮೆಯ ಪ್ರತಿ . 
6) ಆರೋಪಿ- 2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ, ಗ್ರಾಮ ಲೆಕ್ಕಾಧಿಕಾರಿ , ಬರಟಗಿ, ವಿಜಯಪುರ ಇವರ ದಿನಾಂಕ 19 - 1 

2015ರ ಹೇಳಿಕೆಯ ಪ್ರತಿ . 

ಅಪರ ಪೊಲೀಸ್ ಮಹಾ ನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರದೊಂದಿಗೆ ಲಗತ್ತಿಸಿ ಕಳುಹಿಸಿರುವ ಮೇಲ್ಕಂಡ 
ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿ ಆರೋಪಿ-1 ಶ್ರೀಮತಿ ಅಪರ್ಣಾ ಪಾವಟೆ, ತಹಶೀಲ್ದಾರರು, ವಿಜಯಪುರ ಇವರು 
ಫಿರ್ಯಾದುದಾರರೊಂದಿಗೆ ದಿನಾಂಕ 14 -1 - 2015ರಂದು ನಡೆಸಿರುವ ದೂರವಾಣಿ ಸಂಭಾಷಣೆಯಲ್ಲಿ ಹಣವನ್ನು ಆರೋಪಿ- 2 ಶ್ರೀ ಶಂಕರಗೌಡ ತಂದೆ 
ಬಸವನಗೌಡ ಬಿರಾದಾರ , ಗ್ರಾಮ ಲೆಕ್ಕಾಧಿಕಾರಿ , ಬರಟಗಿ, ವಿಜಯಪುರ ಇವರ ಬಳಿ ನೀಡುವಂತೆ ಹಾಗೂ ಪಿ . ಟಿ. ಸಿ.ಎಲ್. ನ ಕಳಸ್ತೀನಿ ಇವತ್ತ ಎಂದು 
ಹೇಳಿರುವುದು ಕಂಡು ಬಂದಿರುತ್ತದೆ . 

ದಿನಾಂಕ 19 -1- 2015ರಂದು ವಿಜಯಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಲ್ಲಿರುವ ಬಸವೇಶ್ವರ ಹೋಟೆಲ್ ಬಳಿ 
ಫಿರ್ಯಾದುದಾರರಿಂದ ಆರೋಪಿ-2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ, ಗ್ರಾಮ ಲೆಕ್ಕಾಧಿಕಾರಿ , ಬರಟಗಿ, ವಿಜಯಪುರ ಇವರು 
ಫೆನಾಸ್ತಲೀನ್‌ ಪೌಡರ್‌ ಲೇಪಿಸಿರುವ ಲಂಚದ ಹಣ 1. 1,00,000 ಗಳನ್ನು ತಮ್ಮ ಬಲಗೈಯಿಂದ ಪಡೆದು, ಎರಡೂ ಕೈಗಳಿಂದ ಎಣಿಸಿ, ತಮ್ಮ ಪ್ಯಾಂಟಿನ 
ಎಡಜೇಬಿನಲ್ಲಿಟ್ಟುಕೊಂಡಿರುವುದು ಇದಕ್ಕೆ ಪಂಚ ನಂ .1 ಇವರು ಸಾಕ್ಷಿಯಾಗಿದ್ದು, ನಂತರ ಆರೋಪಿ-2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ, 
ಇವರ ಬಲಗೈಯನ್ನು ಶುದ್ಧವಾದ ನೀರು ಮತ್ತು ಸೋಡಿಯಂ ಕಾರ್ಬನೇಟ್ ಒಳಗೊಂಡ ದ್ರಾವಣದಲ್ಲಿ ಅದ್ದಿದ್ದ ನಂತರ ಬಲಗೈ ಬೆರಳುಗಳನ್ನು ತೊಳೆದ 
ಬಟ್ಟಲಿನಲ್ಲಿದ್ದ ದ್ರಾವಣವು ಕೆಂಪು ಗುಲಾಬಿ ಬಣ್ಣಕ್ಕೆ ಪರಿವರ್ತನೆ ಹೊಂದಿರುವುದು ಕಂಡು ಬಂದಿರುತ್ತದೆ. 

ಆರೋಪಿ- 2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ, ಗ್ರಾಮ ಲೆಕ್ಕಾಧಿಕಾರಿ, ಬರಟಗಿ, ವಿಜಯಪುರ ಇವರ ಪ್ಯಾಂಟಿನ 
ಎಡಕಿಸೆಯಿಂದ ಕ.1,00,000ಗಳ ಲಂಚದ ಹಣವನ್ನು ತೆಗೆದು ಸದರಿ ನೋಟುಗಳನ್ನು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯು ಪರಿಶೀಲಿಸಿದ ಸಂದರ್ಭದಲ್ಲಿ 
ಸದರಿ ನೋಟುಗಳು ಈ ಹಿಂದೆ ಪ್ರಾಯೋಗಿಕ ಪಂಚನಾಮೆಯಲ್ಲಿ ನಮೂದಿಸಿದ್ದ ನೋಟುಗಳೇ ಆಗಿರುವುದು ಕಂಡು ಬಂದಿರುತ್ತದೆ. 

ಆರೋಪಿ- 2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ, ಗ್ರಾಮ ಲೆಕ್ಕಾಧಿಕಾರಿ, ಬರಟಗಿ, ವಿಜಯಪುರ ಇವರು ಫಿರ್ಯಾದಿಯಿಂದ 

ಚದ ಹಣವನ್ನು ಪ್ಯಾಂಟಿನ ಎಡ ಕಿಸೆಯಲ್ಲಿ ಇಟ್ಟುಕೊಂಡಿದ್ದರಿಂದ ಆರೋಪಿಯು ಲಂಚದ ಹಣವನ್ನು ಇಟ್ಟುಕೊಂಡಿದ್ದ ಪ್ಯಾಂಟಿನ ಎಡಕಿಸೆಯನ್ನು 
ಹೊರಗೆ ಮಾಡಿ ಅದನ್ನು ಶುದ್ಧವಾದ ನೀರು ಮತ್ತುಸೋಡಿಯಂ ಕಾರ್ಬನೇಟ್ ಒಳಗೊಂಡ ದ್ರಾವಣದಲ್ಲಿ ತೊಳೆದ ನಂತರ ದ್ರಾವಣವು ಕೆಂಪು ಗುಲಾಬಿ 
ಬಣ್ಣಕ್ಕೆ ಪರಿವರ್ತನೆ ಹೊಂದಿರುವುದು ಕಂಡು ಬಂದಿರುತ್ತದೆ. 

ಆರೋಪಿ-2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ, ಗ್ರಾಮ ಲೆಕ್ಕಾಧಿಕಾರಿ, ಬರಟಗಿ, ವಿಜಯಪುರ ಇವರು ಫಿರ್ಯಾದಿಯಿಂದ 
ಕೇಳಿ ಪಡೆದಿರುವ ಲಂಚದ ಹಣದ ಬಗ್ಗೆ ಸಲ್ಲಿಸಿರುವ ತಮ್ಮ ಹೇಳಿಕೆಯಲ್ಲಿ ವಿಜಯಪುರ ತಾಲ್ಲೂಕಿನ ತಹಶೀಲ್ದಾರರಾದ, ಶ್ರೀಮತಿ ಅಪರ್ಣಾ ಪಾವಟೆ, 
ಇವರು ತಮಗೆ ದೂರವಾಣಿ ಮಾಡಿ ಶ್ರೀ ರಮೇಶ ಬಿದನೂರ ಇವರು ತಮ್ಮ ಕೈಯಲ್ಲಿ 7.1,00 ,000 ಹಣ ಕೊಡುತ್ತಾರೆ. ಅದನ್ನು ಅವರಿಗೆ ತಲುಪಿಸುವಂತೆ 


೯೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಭಾಗ ೧ 
ತಿಳಿಸಿದ್ದರಿಂದ ದಿನಾಂಕ 19 -1-2015ರ ಮಧ್ಯಾಹ್ನ ಶ್ರೀ ರಮೇಶ ಬಿದನೂರ ಇವರು 7.1,00,000 ಹಣ ಕೊಟ್ಟಿದ್ದು, ಯಾವ ಕೆಲಸಕ್ಕೆ ಅಂತಾ ತಮಗೆ 
ಗೊತ್ತಿಲ್ಲವೆಂದು ಹೇಳಿಕೆ ನೀಡಿರುವುದು ಕಂಡು ಬಂದಿರುತ್ತದೆ. 

ಆರೋಪಿ-2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ, ಇವರ ಹೇಳಿಕೆಯ ಬಗ್ಗೆ ಫಿರ್ಯಾದಿಯು ಆರೋಪಿ-2 ಶ್ರೀ ಶಂಕರಗೌಡ 
ತಂದೆ ಬಸವನಗೌಡ ಬಿರಾದಾರ , ಇವರು ಬರೆದುಕೊಟ್ಟ ಹೇಳಿಕೆ ನಿಜವಾಗಿದ್ದು , ಭೂ ಬದಲಾವಣೆಗಾಗಿ ಭೂಸ್ವಾಧೀನ ಕಾಯಿದೆ ಉಲ್ಲಂಘನೆ ಆಗಿಲ್ಲದಿರುವ 
ಬಗ್ಗೆ ಪ್ರಮಾಣ ಪತ್ರವನ್ನು ನೀಡಲು ತಹಶೀಲ್ದಾರ್, ಶ್ರೀಮತಿ ಅಪರ್ಣಾ ಪಾವಟೆ ಇವರು ತಮ್ಮಿಂದ 1, 1,00,000 ಹಣದ ಬೇಡಿಕೆ ಇಟ್ಟು ಸದರಿ ಲಂಚದ 
ಹಣವನ್ನು ಆರೋಪಿ- 2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ, ಗ್ರಾಮ ಲೆಕ್ಕಾಧಿಕಾರಿ, ಬರಟಗಿ, ವಿಜಯಪುರ ಇವರ ಬಳಿ ನೀಡುವಂತೆ 
ಹೇಳಿರುವುದು ನಿಜವಾಗಿರುತ್ತದೆ ಎಂದು ಸಮುಜಾಯಿಷಿ ನೀಡಿರುವುದು ತನಿಖಾಧಿಕಾರಿಯವರ ಮಧ್ಯಕಾಲಿಕ ವರದಿಯಲ್ಲಿ ಕಂಡು ಬಂದಿರುತ್ತದೆ. 

ಶ್ರೀಮತಿ ಅಪರ್ಣಾ ಪಾವಟೆ ಇವರು 7.1,00,000ಗಳ ಹಣದ ಬಗ್ಗೆ ಸಲ್ಲಿಸಿರುವ ತಮ್ಮ ಹೇಳಿಕೆಯಲ್ಲಿ ತಮ್ಮ ಮೇಲೆ ಸುಳ್ಳು ಲಂಚದ 
ಆಪಾದನೆ ಮಾಡಲಾಗಿದ್ದು, ತಾವು ತೊರವಿ ಗ್ರಾಮಕ್ಕೆ ಸಂಬಂಧಿಸಿದಂತೆ ಯಾವುದೇ ಲಂಚದ ಹಣ ಕೇಳಿರುವುದಿಲ್ಲ ಹಾಗೂ ಪಡೆದಿರುವುದಿಲ್ಲವೆಂದು ಹೇಳಿಕೆ 
ನೀಡಿರುವುದು ತನಿಖಾಧಿಕಾರಿಯವರ ಮಧ್ಯಕಾಲಿಕ ವರದಿಯಲ್ಲಿ ಕಂಡು ಬಂದಿರುತ್ತದೆ. 

ಆರೋಪಿ-1 ಶ್ರೀಮತಿ ಅಪರ್ಣಾ ಪಾವಟೆ, ತಹಶೀಲ್ದಾರರು, ವಿಜಯಪುರ ಇವರ ಹೇಳಿಕೆಯ ಬಗ್ಗೆ ಫಿರ್ಯಾದುದಾರರಾದ ಶ್ರೀ ರಮೇಶ 
ತಂದೆ ಹಣಮಂತ ಬಿದನೂರ, ಸಾ . ನವರಸಪುರ ಕಾಲನಿ, ವಿಜಯಪುರ ಇವರು ಶ್ರೀಮತಿ ಅಪರ್ಣಾ ಪಾವಟೆ, ತಹಶೀಲ್ದಾರರು ಇವರು ತಮ್ಮ ಕೆಲಸದ 
ವಿಷಯದಲ್ಲಿ . 1,00,000 ಗಳ ಲಂಚದ ಹಣವನ್ನು ಆರೋಪಿ- 2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ , 

ಗ್ರಾಮ 
ಲೆಕ್ಕಾಧಿಕಾರಿ, ಬರಟಗಿ, ವಿಜಯಪುರ ಇವರ ಮುಖಾಂತರ ಬೇಡಿಕೆ ಇಟ್ಟಿರುವುದು ನಿಜವಾಗಿದ್ದು ಶ್ರೀಮತಿ ಅಪರ್ಣಾ ಪಾವಟೆ, ತಹಶೀಲ್ದಾರರು ಇವರ 
ಹೇಳಿಕೆ ಸುಳ್ಳು ಎಂದು ತಿಳಿಸಿರುವುದು ಹಾಗೂ ಈ ಬಗ್ಗೆ ಪಂಚರ ಸಾಕ್ಷಿಗಳು ಆರೋಪಿ-1 ಶ್ರೀಮತಿ ಅಪರ್ಣಾ ಪಾವಟೆ, ತಹಶೀಲ್ದಾರರು, ವಿಜಯಪುರ 
ಇವರು ಬರೆದುಕೊಟ್ಟಿರುವ ಸಮುಜಾಯಿಷಿಯು ಸತ್ಯಕ್ಕೆ ದೂರವಾಗಿರುತ್ತದೆ ಎಂದು ತಿಳಿಸಿರುವುದು ತನಿಖಾಧಿಕಾರಿಯವರ ಮಧ್ಯಕಾಲಿಕ ವರದಿಯಲ್ಲಿ ಕಂಡು 
ಬಂದಿರುತ್ತದೆ. 

ದಿನಾಂಕ 19 -1 -2015 ರಂದು ರಾತ್ರಿ 20 - 45 ಗಂಟೆಗೆ ಆರೋಪಿ-1 ಶ್ರೀಮತಿ ಅಪರ್ಣಾ ಪಾವಟೆ, ತಹಶೀಲ್ದಾರರು ಮತ್ತು ಆರೋಪಿ-2 
ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ , ಗ್ರಾಮ ಲೆಕ್ಕಾಧಿಕಾರಿ ಇವರನ್ನು ದಸ್ತಗಿರಿ ಮಾಡಿ ಗೌರವಾನ್ವಿತ ವಿಶೇಷ ನ್ಯಾಯಾಲಯದಲ್ಲಿ 
ಹಾಜರುಪಡಿಸಿದ್ದು, ಗೌರವಾನ್ವಿತ ವಿಶೇಷ ನ್ಯಾಯಾಲಯವು ಆರೋಪಿತರನ್ನು ನ್ಯಾಯಾಂಗ ಬಂಧನದಲ್ಲಿಡಲು ಆದೇಶಿಸಿರುವುದು ತನಿಖಾಧಿಕಾರಿಯವರ 
ಮಧ್ಯಕಾಲಿಕ ವರದಿಯಲ್ಲಿ ಕಂಡು ಬಂದಿದ್ದು, ಈ ಅಧಿಕಾರಿಯವರು ಎಷ್ಟು ಗಂಟೆಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರು ಎಂಬ ಬಗ್ಗೆ ಯಾವುದೇ 
ಮಾಹಿತಿಯು ತನಿಖಾಧಿಕಾರಿಯವರ ಮಧ್ಯಕಾಲಿಕ ವರದಿಯಲ್ಲಿ ಲಭ್ಯವಿಲ್ಲದುದರಿಂದ ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ 
ಇವರ ದಿನಾಂಕ 7 -2 - 2015ರ ಪತ್ರದೊಂದಿಗೆ ಸ್ವೀಕೃತವಾಗಿರುವ ತನಿಖಾಧಿಕಾರಿಯವರ ಮಧ್ಯಕಾಲಿಕ ವರದಿ, ಪ್ರಥಮ ವರ್ತಮಾನ ವರದಿ, 
ಫಿರ್ಯಾದಿದಾರರೊಂದಿಗೆ ಆರೋಪಿ-1 ಶ್ರೀಮತಿ ಅಪರ್ಣಾ ಪಾವಟೆ, ತಹಶೀಲ್ದಾರ್‌ ಮತ್ತು ಆರೋಪಿ- 2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ, 
ಗ್ರಾಮ ಲೆಕ್ಕಿಗ ಇವರುಗಳು ನಡೆಸಿರುವ ದೂರವಾಣಿ ಸಂಭಾಷಣೆಯ ವಿವರಗಳನ್ನು ಹಾಗೂ ಆರೋಪಿ- 2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ , 
ಗ್ರಾಮ ಲೆಕ್ಕಿಗ ಇವರು ನೀಡಿರುವ ಸ್ವರಕ್ಷಣಾ ಹೇಳಿಕೆ ಹಾಗೂ ಪಂಚರ ಸಾಕ್ಷಿಗಳ ಹೇಳಿಕೆ ಎಲ್ಲವನ್ನೂ ಪರಿಶೀಲಿಸಿ ಆರೋಪಿ-1 ಶ್ರೀಮತಿ ಅಪರ್ಣಾ ಪಾವಟೆ, 
ತಹಶೀಲ್ದಾರ್ ಇವರು ಫಿರ್ಯಾದುದಾರರಿಂದ ಭೂ ಬದಲಾವಣೆಗಾಗಿ ಭೂಸ್ವಾಧೀನ ಕಾಯಿದೆ ಉಲ್ಲಂಘನೆ ಆಗದಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ನೀಡಲು 
ಹಣದ ಬೇಡಿಕೆ ಇಟ್ಟು ಸದರಿ ಲಂಚದ ಹಣವನ್ನು ಆರೋಪಿ- 2 ಶ್ರೀ ಶಂಕರಗೌಡ ತಂದೆ ಬಸವನಗೌಡ ಬಿರಾದಾರ, ಗ್ರಾಮ ಲೆಕ್ಕಾಧಿಕಾರಿ, ಬರಟಗಿ , 
ವಿಜಯಪುರ ಇವರ ಬಳಿ ನೀಡುವಂತೆ ಹೇಳಿರುವುದಕ್ಕೆ ಮೇಲ್ನೋಟದ ಸಾಕ್ಷ್ಯಗಳು ಇರುವುದು ಕಂಡು ಬಂದಿದ್ದರಿಂದ ಪ್ರಕರಣದ ಸುಗಮ ತನಿಖೆಯ 
ಹಿತದೃಷ್ಟಿಯಿಂದ, ಮೇಲೆ ಓದಲಾದ ಕ್ರಮ ಸಂಖ್ಯೆ 2ರ ಸರ್ಕಾರದ ಆದೇಶದನ್ವಯ ಶ್ರೀಮತಿ ಅಪರ್ಣಾ ಪಾವಟೆ, ಸರ್ಕಾರದ ಅಧೀನ ಕಾರ್ಯದರ್ಶಿ , 
ನಿಯೋಜನೆ ಮೇಲೆ ತಹಶೀಲ್ದಾರ್‌, ವಿಜಯಪುರ ಇವರ ವಿರುದ್ದದ ಶಿಸ್ತು ಕ್ರಮವನ್ನು ಬಾಕಿ ಇರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ಅಮಾನತ್ತುಗೊಳಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ 3ರ ಪತ್ರದಲ್ಲಿ ಶ್ರೀಮತಿ ಅಪರ್ಣಾ ಪಾವಟೆ ಇವರ ವಿರುದ್ದದ ಲೋಕಾಯುಕ್ತ ಟ್ರಾಪ್ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಸದರಿ ಅಧಿಕಾರಿಯವರು ಎಷ್ಟು ಗಂಟೆಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರು ಎಂಬ ಬಗ್ಗೆ ಮಾಹಿತಿಯನ್ನು ಒದಗಿಸುವಂತೆ ಅಪರ 
ಪೊಲೀಸ್ ಮಹಾ ನಿರ್ದೇಶಕರು ಕರ್ನಾಟಕ ಲೋಕಾಯುಕ್ತ ಇವರನ್ನು ಕೋರಲಾಗಿತ್ತು. 

ಅದರಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ 4ರಲ್ಲಿ ಅಪರ ಪೋಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯಕ, ಬೆಂಗಳೂರು ಇವರು 
ಆರಕ್ಷಕ ನಿರೀಕ್ಷಕರು, ಕರ್ನಾಟಕ ಲೋಕಾಯಕ್ಕೆ ಬಿಜಾಪುರ ಇವರು ದಿನಾಂಕ 6 - 3 - 2015 ರಂದು ಬರೆದಿರುವ ಪತ್ರದ ಪ್ರತಿಯನ್ನು ಲಗತ್ತಿಸಿದ್ದು, ಸದರಿ 
ಪತ್ರದಲ್ಲಿ ಶ್ರೀಮತಿ ಅಪರ್ಣಾ ಅಡಿವೆಪ್ಪ ಪಾವಟೆ ಇವರನ್ನು ದಿನಾಂಕ 19 - 01 - 2015 ರಂದು ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ದು, 
ಸದರಿ ಅಧಿಕಾರಿಯವರು ದಿನಾಂಕ 19 - 01 - 2015 ರಿಂದ 27 - 01 - 2015 ರವರೆಗೆ ನ್ಯಾಯಾಂಗ ಬಂಧನದಲ್ಲಿದ್ದು, ದಿನಾಂಕ 27 - 01 - 2015 ರಂದು 
ನ್ಯಾಯಾಲಯದಿಂದ ಜಾಮೀನನ್ನು ಪಡೆದಿರುತ್ತಾರೆ ಎಂದು ತಿಳಿಸಲಾಗಿರುತ್ತದೆ. 

ಈ ಪ್ರಕರಣದಲ್ಲಿ ಶ್ರೀಮತಿ ಅಪರ್ಣಾ ಪಾವಟೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರು ದಿನಾಂಕ 19 - 01 -2015 ರಿಂದ 27 - 01- 2015 
ರವರೆಗೆ ನ್ಯಾಯಾಂಗ ಬಂಧನದಲ್ಲಿದ್ದು, ಈ ಅವಧಿಯು 48 ಗಂಟೆಗಳನ್ನು ಮೀರಿರುವುದರಿಂದ ಶ್ರೀಮತಿ ಅಪರ್ಣಾ ಪಾವಟೆ ಇವರ ವಿರುದ್ಧದ 
ಲೋಕಾಯುಕ್ತ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರ ವಿರುದ್ದದ ಶಿಸ್ತು ಕ್ರಮವನ್ನು ಬಾಕಿಯಿರಿಸಿ, ಇವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾದ 
ದಿನಾಂಕ 19 - 01 - 2015 ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕ. ನಾ . ಸೇ ( ಸಿ. ಸಿ. ಎ) 1957ರ ನಿಯಮಾವಳಿಗಳ ನಿಯಮ 10(2 )( ಎ) ರನ್ವಯ 
ಅಮಾನತ್ತಿನಲ್ಲಿರಿಸಲು ನಿರ್ಧರಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 2 ಸೇವಿ 2015 ಬೆಂಗಳೂರು, ದಿನಾಂಕ 2ನೇ ಜುಲೈ 2015 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

೯೩೯ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಅಪರ್ಣಾ ಪಾವಟೆ, ಸರ್ಕಾರದ ಅಧೀನ ಕಾರ್ಯದರ್ಶಿ , ಇವರು ನಿಯೋಜನೆ 
ಮೇಲೆ ತಹಶೀಲ್ದಾರರು, ವಿಜಯಪುರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಸದರಿ ಅಧಿಕಾರಿಯವರ ವಿರುದ್ಧ ದಾಖಲಾಗಿರುವ ಲೋಕಾಯುಕ್ತ 
ಟ್ರ್ಯಾಪ್ ಪ್ರಕರಣ ಮೊಕದ್ದಮೆ ಸಂಖ್ಯೆ 2 /2015 ಕ್ಕೆ ಸಂಬಂಧಿಸಿದಂತೆ, ಸದರಿ ಅಧಿಕಾರಿಯವರು ದಿನಾಂಕ 19 - 01- 2015 ರಿಂದ 27 - 01 - 2015ರವರೆಗೆ 
ನ್ಯಾಯಾಂಗ ಬಂಧನದಲ್ಲಿದ್ದು, ಈ ಅವಧಿಯು 48 ಗಂಟೆಗಳನ್ನು ಮೀರಿರುವುದರಿಂದ ಇವರ ವಿರುದ್ದದ ಶಿಸ್ತು ಕ್ರಮವನ್ನು ಬಾಕಿಯಿರಿಸಿ, ಕ. ನಾ . ಸೇ ( ಸಿ . ಸಿ . ಎ) 

ನಿಯಮ 10 (2)( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಇವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾದ 
ದಿನಾಂಕ 19 - 01 - 2015 ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಿದೆ. 

ಅಮಾನತ್ತಿನ ಅವಧಿಯಲ್ಲಿ ಶ್ರೀಮತಿ ಅಪರ್ಣಾ ಪಾವಟೆ, ಸರ್ಕಾರದ ಅಧೀನ ಕಾರ್ಯದರ್ಶಿ , ಇವರು ಕೆ.ಸಿ.ಎಸ್‌. ಆರ್‌. ನಿಯಮ 98ರ ಅನ್ವಯ 
ಜೀವನಾಧಾರ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ ಹಾಗೂ ಅಮಾನತ್ತಿನ ಅವಧಿಯಲ್ಲಿ ಸಕ್ಷಮ ಪ್ರಾಧಿಕಾರದ ಲಿಖಿತ ಅನುಮತಿಯಿಲ್ಲದೆ ಕೇಂದ್ರ 
ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 483 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿ. ಆ. ಸು . ಇಲಾಖೆ (ಸೇವೆಗಳು -6) 

ಆರ್ಥಿಕ ಸಚಿವಾಲಯ 
ವಿಷಯ : ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಡೆದ ಅಖಿಲ ಭಾರತ 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಾಸನ 

ಜಿಲ್ಲೆಯ ರಾಜ್ಯ ಸರ್ಕಾರಿ ನೌಕರರ ಒಂದು ದಿನದ ವೇತನವನ್ನು ವಂತಿಗೆಯಾಗಿ ಕಟಾವು ಮಾಡಿರುವ 
ಮೊತ್ತದ ಹಂಚಿಕೆ ಕುರಿತು ಆದೇಶ. 


ಬದಲಾಗಿದೆ : 1. ಅಧ್ಯಕ್ಷರು , ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 

4080 /2013 - 14 ದಿನಾಂಕ 23 - 12 - 2014 
2 . ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಪತ್ರ ಸಂಖ್ಯೆ: ಮುನಿಸಿ( 3) ಸಿ.ಆರ್./142 /2014 -15 

ದಿನಾಂಕ:04 - 01 - 2015 
3. ಸ. ಆ. ಸಂಖ್ಯೆ: ಆಇ 28 ಎಸ್‌ಆರ್‌ಪಿ 2014 , ದಿನಾಂಕ 16 - 01- 2015. 
4, ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಪತ್ರ ಸಂಖ್ಯೆ: ಮುನಿಸಿ ( 3)/ ಸಿ.ಆರ್./ 42 /2014 -15 

ದಿನಾಂಕ: 25 - 06 - 2015 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ 23 - 12 - 2014ರ ಮನವಿ ಪತ್ರದಲ್ಲಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಬೆಂಗಳೂರು 
ಇವರ ಕೋರಿಕೆಯನ್ನು ಪರಿಶೀಲಿಸಿದ ಸರ್ಕಾರವು ಮೇಲೆ (3) ರಲ್ಲಿ ಓದಲಾದ ದಿನಾಂಕ 16 - 01 - 2015ರ ಸರ್ಕಾರಿ ಆದೇಶದಲ್ಲಿ 2015ನೇ ಫೆಬ್ರವರಿ 
ಮಾಹೆಯ ದಿನಾಂಕ 1, 2 ಹಾಗೂ 3 ರಂದು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಡೆದ “81ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಾಸನ ಜಿಲ್ಲಾ ರಾಜ್ಯ 
ಸರ್ಕಾರಿ ನೌಕರರ ಜನವರಿ 2015ರ ತಿಂಗಳ ವೇತನದಲ್ಲಿ ಒಂದು ದಿನದ ವೇತನವನ್ನು ವಂತಿಗೆ ರೂಪದಲ್ಲಿ ಕಟಾಯಸಿ ಅದರಿಂದ ಸಂಗ್ರಹವಾದ ಒಟ್ಟು 
ಮೊತ್ತದ ಶೇ . 50ರಷ್ಟನ್ನು ಅಖಿಲ ಭಾರತ 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಳಸಿಕೊಳ್ಳಲು ಮಂಜೂರಾತಿ ನೀಡಿರುತ್ತದೆ ಹಾಗೂ ಉಳಿದ ಶೇ 50ರಷ್ಟು 
ಮೊತ್ತವನ್ನು ಯಾವ ಉದ್ದೇಶಕ್ಕೆ ಬಳಸಿಕೊಳ್ಳಬೇಕು ಎಂಬ ಬಗ್ಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು ಎಂದು ಆದೇಶಿಸಿರುತ್ತದೆ. ಮೇಲೆ ( 4) ರಲ್ಲಿ 
ಓದಲಾದ ಹಾಸನ ಜಿಲ್ಲಾಧಿಕಾರಿಯವರ ಪತ್ರದಲ್ಲಿ ಅಧ್ಯಕ್ಷರು, ಸರ್ಕಾರಿ ನೌಕರರ ಸಂಘ ಮತ್ತು ಅಧ್ಯಕ್ಷರು , ಕನ್ನಡ ಸಾಹಿತ್ಯ ಪರಿಷತ್, ಹಾಸನ ಇವರೊಂದಿಗೆ 
ಚರ್ಚಿಸಿ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಜನವರಿ 2015ರ ತಿಂಗಳ ವೇತನದಲ್ಲಿ ಕಟಾಯಿಸಿದ ಒಂದು ದಿನದ ವೇತನದ ಮೊತ್ತದಲ್ಲಿ ಶೇ .70 ರಷ್ಟನ್ನು 
ಸಾಹಿತ್ಯ ಸಮ್ಮೇಳನಕ್ಕೆ ಹಾಗೂ ಉಳಿದ ಶೇ .30ರಷ್ಟನ್ನು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನ 
ನಿರ್ಮಾಣಕ್ಕೆ ನೀಡಲು ತೀರ್ಮಾನಿಸಿದ್ದು, ಅದರಂತೆ ಸರ್ಕಾರಿ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ. ಅವರ ಕೋರಿಕೆಯನ್ನು ಪರಿಶೀಲಿಸಿದ 
ಸರ್ಕಾರವು ಈ ಕೆಳಕಂಡಂತೆ ಮಾರ್ಪಾಡು ಆದೇಶ ಹೊರಡಿಸಿರುತ್ತದೆ . 

ಸರ್ಕಾರದ ಆದೇಶ ಸಂಖ್ಯೆ : ಆಇ 28 ಎಸ್‌ಆರ್‌ಪಿ 2014 , ಬೆಂಗಳೂರು, ದಿನಾಂಕ : 21ನೇ ಜುಲೈ 2015 
ದಿನಾಂಕ 16 - 01 - 2015ರ ಸರ್ಕಾರಿ ಆದೇಶ ಸಂಖ್ಯೆ: ಆಇ 28 ಎಸ್‌ಆರ್‌ಪಿ 2014ನ್ನು ಭಾಗಶಃ ಮಾರ್ಪಡಿಸಿ, 2015ರ ಫೆಬ್ರವರಿ 
ಮಾಹೆಯ ದಿನಾಂಕ 1, 2 ಹಾಗೂ 3 ರಂದು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಡೆಸಲಾದ “81ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 
ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಜನವರಿ 2015ರ ತಿಂಗಳ ವೇತನದಲ್ಲಿ ಕಟಾಯಿಸಲಾದ ಒಂದು ದಿನದ ವೇತನದಿಂದ 
ಸಂಗ್ರಹವಾದ ಒಟ್ಟು ಮೊತ್ತದ ಶೇ .70ರಷ್ಟನ್ನು ( ಈಗಾಗಲೇ ದಿನಾಂಕ 16 - 01 -2015ರ ಸ. ಆ. ಸಂಖ್ಯೆ: ಆಇ 28 ಎಸ್‌ಆರ್‌ಪಿ 2014ರನ್ವಯ 
ಸಮ್ಮೇಳನದ ಉದ್ದೇಶಿತ ಕಾರ್ಯಕ್ಕೆ ಬಳಸಿಕೊಳ್ಳುವ ಸಂಬಂಧದಲ್ಲಿ ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ ಇವರಿಗೆ ನೀಡಲಾಗಿರುವ ಶೇ .50 
ರಷ್ಟನ್ನು ಒಳಗೊಂಡಂತೆ) ಅಖಿಲ ಭಾರತ 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಳಸಿಕೊಳ್ಳಲು ಹಾಗೂ ಉಳಿದ ಶೇ .30 ರಷ್ಟನ್ನು ಹಾಸನ 
ಜಿಲ್ಲಾ ಸರ್ಕಾರಿ ನೌಕರರ ಸಂಘಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನ ನಿರ್ಮಾಣಕ್ಕೆ ನೀಡಲು ಸರ್ಕಾರವು ಈ ಮೂಲಕ 

ಮಂಜೂರಾತಿ ನೀಡಿ ಆದೇಶಿಸಿದೆ. 
2) ಹೀಗೆ ಸಂಗ್ರಹಿಸಲಾದ ಒಟ್ಟು ಮೊತ್ತವನ್ನು ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ ಇವರಿಗೆ ಚೆಕ್ಕಿನ ಮೂಲಕ ಖಜಾನೆ ಅಧಿಕಾರಿಗಳು ಸಂದಾಯ 

ಮಾಡುವ ವಿಧಿ ವಿಧಾನಗಳು ಈ ಕೆಳಗಿನಂತೆ ಇವೆ: 


೯೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


ಭಾಗ ೧ 


ಅ) 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಾಗಿ ಹಾಸನ ಜಿಲ್ಲೆಯ ರಾಜ್ಯ ಸರ್ಕಾರಿ ನೌಕರರ ಒಂದು ದಿನದ ವೇತನವನ್ನು ಕಟಾಯಿಸಿ ಲೆಕ್ಕ ಶೀರ್ಷಿಕೆ 
“8658 - 00 -102 -4 - 29 ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಡೆಯಲಿರುವ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಂತಿಗೆ” 
ಯಡಿ ಜಮಾ ಮಾಡಿರುವ ಒಟ್ಟು ಮೊತ್ತದಲ್ಲಿ ದಿನಾಂಕ 16 - 01 - 2015ರ ಸರ್ಕಾರಿ ಆದೇಶ ಸಂಖ್ಯೆ: ಆಇ 28 ಎಸ್‌ಆರ್‌ಪಿ 2014ರನ್ವಯ 
ಈಗಾಗಲೇ ಶೇ . 50 ರಷ್ಟನ್ನು ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ ಇವರಿಗೆ ನೀಡಿದ್ದು, ಉಳಿದ ಶೇ . 50ರಷ್ಟು ಮೊತ್ತಕ್ಕೆ ಜಿಲ್ಲಾ ಖಜಾನೆ ಅಧಿಕಾರಿಯು 
ಜಿಲ್ಲಾಧಿಕಾರಿಗಳಿಗೆ ಚೆಕ್ಕನ್ನು ನೀಡತಕ್ಕದ್ದು. 
ಆ ) ಜಿಲ್ಲಾಧಿಕಾರಿ, ಹಾಸನ ಜಿಲ್ಲೆ ಅವರು ಒಟ್ಟು ವಂತಿಗೆಯ ಶೇ .70 ರಷ್ಟನ್ನು ( ಈಗಾಗಲೇ ದಿನಾಂಕ 16 - 01 - 2015ರ ಸರ್ಕಾರಿ ಆದೇಶ ಸಂಖ್ಯೆ: 
ಆಇ 28 ಎಸ್‌ಆರ್‌ಪಿ 2014ರನ್ವಯ ಸಂದಾಯ ಮಾಡಿರುವ ಶೇ . 50ರಷ್ಟನ್ನು ಒಳಗೊಂಡಂತೆ) ಸಮ್ಮೇಳನದ ಉದ್ದೇಶಿತ ಕಾರ್ಯಕ್ಕೆ 
ಬಳಸಿಕೊಳ್ಳಲು ಹಾಗೂ ಉಳಿದ ಶೇ . 30 ರಷ್ಟನ್ನು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನ 
ನಿರ್ಮಾಣಕ್ಕೆ ನೀಡುವ ಅಧಿಕಾರ ಹೊಂದಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 484 

ಕೆ.ಎಸ್. ರಾಜಲಕ್ಷ್ಮಿ 
SC -50 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ (ಸೇವೆಗಳು - 2 ) 

ಕಾನೂನು ಸಚಿವಾಲಯ 
ವಿಷಯ : ಜಮಖಂಡಿ ಕಂದಾಯ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಇಲ್ಲಿ ಹೊಸದಾಗಿ ಸೃಜಿಸಿರುವ ಒಂದು ಹೆಚ್ಚುವರಿ 

ನೋಟರಿ ಹುದ್ದೆಯನ್ನು ತುಂಬುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಲಾ 137 ಎಲ್‌ಸಿಎಲ್ 2013 , ದಿನಾಂಕ : 26 .09 .2014 . 

2. ಸರ್ಕಾರದ ಪತ್ರ ಸಂಖ್ಯೆ : 362 ಎಲ್‌ಸಿಎಲ್ 2014 , ದಿನಾಂಕ: 07 .11 .2014 . 
3 . ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಾಗಲಕೋಟೆ ಜಿಲ್ಲೆ ಇವರ ಪತ್ರ ಸಂಖ್ಯೆ : ಇಎಸ್‌ಟಿ/930 /2015 , 

ದಿ : 09.02.2015 . 
4 . ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಲಾ 157 ಎಲ್‌ಸಿಎಲ್ 2015, ದಿನಾಂಕ: 30 . 05. 2015 . 

5 . ಸರ್ಕಾರದ ಸಮ ಸಂಖ್ಯೆಯ ಸಂದರ್ಶನ ಸೂಚನಾ ಪತ್ರದ ದಿನಾಂಕ: 08.06 . 2015. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಜಮಖಂಡಿ ಕಂದಾಯ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಇಲ್ಲಿಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಹೊಸದಾಗಿ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. ಮೇಲೆ ಓದಲಾದ ಕ್ರಮ , 
ಸಂಖ್ಯೆ : ( 2) ರ ಪತ್ರದಲ್ಲಿ ಸದರಿ ಹುದ್ದೆಯನ್ನು ತುಂಬುವ ಕುರಿತಂತೆ ನೋಟರಿಗಳ ಅಧಿನಿಯಮ/ನಿಯಮಗಳು 1956 ನಿಯಮ 6 ( )( 2) ಮತ್ತು 
7(1)( 2) ( 3) ರನ್ವಯ ಮತ್ತು ತಿದ್ದುಪಡಿ ನಿಯಮಗಳನ್ವಯ ಅಧಿಸೂಚನೆ ಹೊರಡಿಸಿ ಸ್ಥಳೀಯ ಜಾಹೀರಾತು ನೀಡಿ ಆ ಮೂಲಕ ಸ್ವೀಕರಿಸುವ ಅರ್ಜಿಗಳನ್ನು 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977ರ ನಿಯಮ 12 ರನ್ವಯ ಪರಿಶೀಲಿಸಿ ಅವರ 
ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಕೋರಲಾಗಿತ್ತು. ಆ ಮೇರೆಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಪ್ರಧಾನ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಧೀಶರ ಪತ್ರದಲ್ಲಿ 8 ವಕೀಲರುಗಳ ಮೆಮೋರಿಯಲ್‌ಗಳನ್ನು ಅವರ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಸಲ್ಲಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಸರ್ಕಾರಿ ಅಧಿಸೂಚನೆಯಲ್ಲಿ ಸಂಖ್ಯೆ: ಲಾ 61 ಎಲ್‌ಸಿಎಲ್ 2009, ದಿನಾಂಕ: 14 /07/2010 ಮತ್ತು 
ಸಂಖ್ಯೆ : ಲಾ53 ಎಸಿಎಲ್ 2013, ದಿನಾಂಕ: 23 / 07 /2013ರ ಸರ್ಕಾರಿ ಅಧಿಸೂಚನೆಗಳಲ್ಲಿ ನೋಟರಿ ಸಂದರ್ಶನ ಮಂಡಳಿಗೆ ರಚಿಸಲಾಗಿರುವ 
ಸಮಿತಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿ, 1952ರ ಕೇಂದ್ರ ಅಧಿನಿಯಮ , ಸೆಕ್ಷನ್‌ 15ರಲ್ಲಿ ( 1951ರ ಅಧಿನಿಯಮ 53) ಓದಲಾದ 
ನೋಟರಿಗಳ ತಿದ್ದುಪಡಿ ನಿಯಮಗಳು, ಹಾಗೂ 2009ರ ನೋಟರಿಗಳ ತಿದ್ದುಪಡಿ ನಿಯಮಗಳ, ನಿಯಮ 7( ಎ)( 2) ರನ್ವಯ ಈ ಕೆಳಕಂಡ 3 (ಮೂರು) 
ಹುದ್ದೆಗಳ ವೃಂದ ಬಲದ ಅಧ್ಯಕ್ಷರು ಮತ್ತು ಸದಸ್ಯರಗಳನ್ನೊಳಗೊಂಡ ನೋಟರಿ ಸಂದರ್ಶನ ಮಂಡಳಿಯನ್ನು ಮುಂದಿನ ಆದೇಶದವರೆಗೆ ಜಾರಿಗೆ 
ಬರುವಂತೆ ರಚಿಸಲಾಗಿದೆ. 
1) ಅಪರ ಕಾನೂನು ಕಾರ್ಯದರ್ಶಿಗಳು ( ಅಭಿಪ್ರಾಯ), 

- - ಅಧ್ಯಕ್ಷರು 
2) ಕಾನೂನುಕೋಶದ ಮುಖ್ಯಸ್ಥರು (ಹಿರಿಯ ಸಿವಿಲ್ ನ್ಯಾಯಾಧೀಶರು) -- ಸದಸ್ಯರು 

(ಲೋಕೋಪಯೋಗಿ ಮತ್ತು ಜಲಸಂಪನ್ಮೂಲ ಇಲಾಖೆ) 
3) ಕಾನೂನುಕೋಶದ ಮುಖ್ಯಸ್ಥರು ( ಹಿರಿಯ ಸಿವಿಲ್ ನ್ಯಾಯಾಧೀಶರು) - - - ಸದಸ್ಯರು 

( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) 
ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪ್ರಸ್ತಾವನೆಯಲ್ಲಿ ಶಿಫಾರಸ್ಸು ಮಾಡಿರುವ ಎಲ್ಲಾ 
ವಕೀಲರುಗಳನ್ನು ಸಂದರ್ಶನಕ್ಕೆ ಆಹ್ವಾನಿಸಿ ದಿನಾಂಕ: 24.06 .2015 ರಂದು ನಡೆದ ಸಂದರ್ಶನ ಮಂಡಳಿಯಲ್ಲಿ ಶ್ರೀ ಶ್ರೀಶೈಲ್ ಬೂಮರ್, ವಕೀಲರು, 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

೯೪೧ 
ಇವರನ್ನು ಜಮಖಂಡಿ ಕಂದಾಯ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಇಲ್ಲಿ ಹೊಸದಾಗಿ ಸೃಜಿಸಿರುವ ಒಂದು ಹೆಚ್ಚುವರಿ ನೋಟರಿ ಹುದ್ದೆಗೆ ನೇಮಕ ಮಾಡಲು 
ಶಿಫಾರಸ್ಸು ಮಾಡಲಾಗಿದೆ. 
ಆ ಮೇರೆಗೆ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 362 ಎಲ್ ಸಿಎಲ್ 2014, ಬೆಂಗಳೂರು, ದಿನಾಂಕ: 21 .07 . 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ನೋಟರಿ ಅಧಿನಿಯಮ, 1952 ಹಾಗೂ ಇದರ ಅಡಿಯಲ್ಲಿ 
ರಚಿಸಲಾಗಿರುವ ನೋಟರಿ ನಿಯಮಗಳು , 1956 ಹಾಗೂ ನಂತರದ ತಿದ್ದುಪಡಿ ನಿಯಮಗಳನ್ವಯ ಪರಿಶೀಲಿಸಿ, ನಿಯಮ 8(1) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಶ್ರೀಶೈಲ್ ಬೂಮರ್, ವಕೀಲರು, ಕುಂಬಾರ್ ಗಲ್ಲಿ, ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ -587301. ಇವರನ್ನು ವೃತ್ತಿ 
ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ 5 ( ಐದು) ವರ್ಷಗಳ ಅವಧಿಗೆ ಬಾಗಲಕೋಟೆ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ 
ಹುದ್ದೆಗೆ ನೇಮಕಾತಿ ಮಾಡಲಾಗಿದೆ. 

ಸದರಿ , ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 -ನ್ಯಾಯ ಪರಿಪಾಲನೆ -501 -0 - ಇತರೆ ಸ್ವೀಕೃತಿಗಳು - 
06 - ಇತರೆ ಬಾಬುಗಳಿಗೆ ( 0070 - 01- 501 - 0 - 06 ) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ 7.1000.00 ( ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು 
ಸರ್ಕಾರಿ ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ 
ನಂತರ ಅವರಿಗೆ ವೃತ್ತಿ ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ, 1952 ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ನೋಟರಿ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯೀದಾ ಬಾನು 
P . R .493 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC- 25 

ಕಾನೂನು ಇಲಾಖೆ ( ಆಡಳಿತ - 2). 

ಕಾನೂನು ಸಚಿವಾಲಯ 
ವಿಷಯ : ಶಹಾಪುರ ಕಂದಾಯ ತಾಲ್ಲೂಕು, ಯಾದಗಿರಿ ಜಿಲ್ಲೆ ಇಲ್ಲಿ ಹೊಸದಾಗಿ ಸೃಜಿಸಿರುವ ಒಂದು ಹೆಚ್ಚುವರಿ 

ನೋಟರಿ ಹುದ್ದೆಯನ್ನು ತುಂಬುವ ಬಗ್ಗೆ . 
ಓದಲಾಗಿದೆ : 

1. ಸರ್ಕಾರಿ ಆದೇಶ ಸಂಖ್ಯೆ: ಲಾ 187 ಎಲ್‌ಸಿಎಲ್ 2013, ದಿನಾಂಕ: 19 . 02.2015. 
2. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಯಾದಗಿರಿ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಡಿಸಿವೆ / ಎಡಿಎಮ್‌ಎನ್‌ 

_ 1163 /2015, ದಿನಾಂಕ :17. 04.2015. 
3. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಲಾ 157 ಎಲ್‌ಸಿಎಲ್ 2015 ದಿನಾಂಕ: 30. 05.2015. 

4 . ಸಂದರ್ಶನದ ಸಭಾ ಸೂಚನಾ ಪತ್ರದ ದಿನಾಂಕ : 15.06.2015 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಶಹಾಪುರ ಕಂದಾಯ ತಾಲ್ಲೂಕು, ಯಾದಗಿರಿ ಜಿಲ್ಲೆ ಇಲ್ಲಿಗೆ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಹೊಸದಾಗಿ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಿ ಸದರಿ ಹುದ್ದೆಯನ್ನು ತುಂಬುವ ಕುರಿತಂತೆ ನೋಟರಿಗಳ 
ಅಧಿನಿಯಮ /ನಿಯಮಗಳು 1956 ನಿಯಮ 6 (1)( 2) ಮತ್ತು 7(1)( 2)(3) ರನ್ವಯ ಮತ್ತು ತಿದ್ದುಪಡಿ ನಿಯಮಗಳನ್ವಯ ಅಧಿಸೂಚನೆ ಹೊರಡಿಸಿ ಸ್ಥಳೀಯ 
ಜಾಹೀರಾತು ನೀಡಿ ಆ ಮೂಲಕ ಸ್ವೀಕರಿಸುವ ಅರ್ಜಿಗಳನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು 
1977ರ ನಿಯಮ 12 ರನ್ವಯ ಪರಿಶೀಲಿಸಿ ಅವರ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಕೋರಲಾಗಿತ್ತು. ಆ ಮೇರೆಗೆ ಕ್ರಮ 
ಸಂಖ್ಯೆ (3) ರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪತ್ರದಲ್ಲಿ 12 ವಕೀಲರುಗಳ ಮೆಮೋರಿಯಲ್‌ಗಳನ್ನು ಅವರ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಸರ್ಕಾರಿ ಅಧಿಸೂಚನೆಯಲ್ಲಿ ಸಂಖ್ಯೆ: ಲಾ 61 ಎಲ್‌ಸಿಎಲ್ 2009, ದಿನಾಂಕ: 14 /07 /2010 ಮತ್ತು 
ಸಂಖ್ಯೆ : ಲಾ 53 ಎಲ್‌ಸಿಎಲ್ 2013, ದಿನಾಂಕ: 23 / 07 /2013ರ ಸರ್ಕಾರಿ ಅಧಿಸೂಚನೆಗಳಲ್ಲಿ ನೋಟರಿ ಸಂದರ್ಶನ ಮಂಡಳಿಗೆ ರಚಿಸಲಾಗಿರುವ 
ಸಮಿತಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿ , 1952ರ ಕೇಂದ್ರ ಅಧಿನಿಯಮ, ಸೆಕ್ಷನ್ 15ರಲ್ಲಿ (1951ರ ಅಧಿನಿಯಮ 53) ಓದಲಾದ 
ನೋಟರಿಗಳ ತಿದ್ದುಪಡಿ ನಿಯಮಗಳು, ಹಾಗೂ 2009ರ ನೋಟರಿಗಳ ( ತಿದ್ದುಪಡಿ ನಿಯಮಗಳ) ನಿಯಮ 7( ಎ)( 2) ರನ್ವಯ ಈ ಕೆಳಕಂಡ ನೋಟರಿ 
ಸಂದರ್ಶನ ಮಂಡಳಿಯನ್ನು ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ರಚಿಸಲಾಗಿದೆ. 
1) ಅಪರ ಕಾನೂನು ಕಾರ್ಯದರ್ಶಿಗಳು ( ಅಭಿಪ್ರಾಯ), 

- - ಅಧ್ಯಕ್ಷರು 
2) ಕಾನೂನುಕೋಶದ ಮುಖ್ಯಸ್ಥರು ( ಹಿರಿಯ ಸಿವಿಲ್ ನ್ಯಾಯಾಧೀಶರು) - - ಸದಸ್ಯರು 

(ಲೋಕೋಪಯೋಗಿ ಮತ್ತು ಜಲಸಂಪನ್ಮೂಲ ಇಲಾಖೆ) 
3) ಕಾನೂನುಕೋಶದ ಮುಖ್ಯಸ್ಥರು (ಹಿರಿಯ ಸಿವಿಲ್ ನ್ಯಾಯಾಧೀಶರು) -- ಸದಸ್ಯರು 

( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ) 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಪ್ರಸ್ತಾವನೆಯಲ್ಲಿ ಶಿಫಾರಸ್ಸು ಮಾಡಿರುವ ಎಲ್ಲಾ 
ವಕೀಲರುಗಳನ್ನು ಸಂದರ್ಶನಕ್ಕೆ ಆಹ್ವಾನಿಸಿ ದಿನಾಂಕ: 24.06.2015 ರಂದು ನಡೆದ ಸಂದರ್ಶನ ಮಂಡಳಿಯಲ್ಲಿ ಶ್ರೀ ಮಲ್ಲಪ್ಪ, ವಕೀಲರು, ಸೈದಾಪುರ 


೯೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೮, ೨೦೧೫ 

ಭಾಗ ೧ 
ಗ್ರಾಮ್, ಪೋಸ್ಟ್ ದಿಗ್ಗಿ , ಶಹಾಪುರ ಕಂದಾಯ ತಾಲ್ಲೂಕು, ಯಾದಗಿರಿ ಜಿಲ್ಲೆ-585287 ಇವರನ್ನು ಯಾದಗಿರಿ ಜಿಲ್ಲೆಯಲ್ಲಿ ಹೊಸದಾಗಿ ಸೃಜಿಸಿರುವ ಒಂದು 
ಹೆಚ್ಚುವರಿ ನೋಟರಿ ಹುದ್ದೆಗೆ ನೇಮಕ ಮಾಡಲು ಶಿಫಾರಸ್ಸು ಮಾಡಲಾಗಿದೆ. 
ಆ ಮೇರೆಗೆ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ 

145 ಎಲ್ ಸಿಎಲ್ 2015 , ಬೆಂಗಳೂರು, ದಿನಾಂಕ: 21.07.2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ನೋಟರಿ ಅಧಿನಿಯಮ , 1952 ಹಾಗೂ ಇದರ ಅಡಿಯಲ್ಲಿ 
ರಚಿಸಲಾಗಿರುವ ನೋಟರಿ ನಿಯಮಗಳು , 1956 ಹಾಗೂ ನಂತರದ ತಿದ್ದುಪಡಿ ನಿಯಮಗಳನ್ವಯ ಪರಿಶೀಲಿಸಿ, ನಿಯಮ 8(1) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಮಲ್ಲಪ್ಪ , ವಕೀಲರು, ಸೈದಾಪುರ ಗ್ರಾಮ್, ಪೋಸ್ಟ್ ದಿಗ್ಗಿ , ಶಹಾಪುರ ಕಂದಾಯ ತಾಲ್ಲೂಕು, ಯಾದಗಿರಿ ಜಿಲ್ಲೆ- 585287 ಇವರನ್ನು 
ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ 5 ( ಐದು) ವರ್ಷಗಳ ಅವಧಿಗೆ ಶಹಾಪುರ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ ಸೃಜಿಸಿರುವ ನೋಟರಿ 
ಹುದ್ದೆಗೆ ನೇಮಕಾತಿ ಮಾಡಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01-ನ್ಯಾಯ ಪರಿಪಾಲನೆ -501 - 0 - ಇತರೆ ಸ್ವೀಕೃತಿಗಳು - 
06 - ಇತರೆ ಬಾಬ್ಬುಗಳಿಗೆ ( 0070 - 01 -501 - 0 - 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ .1000.00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು 
ಸರ್ಕಾರಿ ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ 
ನಂತರ ಅವರಿಗೆ ವೃತ್ತಿ ಪ್ರಮಾಣ ಪತ್ರವನ್ನು ನೀಡಲಾಗ 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ, 1952 ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ನೋಟರಿ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಯೀದಾ ಬಾನು 
P . R .494 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc- 25 

ಕಾನೂನು ಇಲಾಖೆ ( ಆಡಳಿತ - 2). 

ಸಹಕಾರ ಸಚಿವಾಲಯ 
ವಿಷಯ : 2014 -15ನೇ ಸಾಲಿನಲ್ಲಿ ರಾಜ್ಯದ ರೈತರಿಗೆ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ , 

ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ಗಳ ಮೂಲಕ ವಿತರಿಸಿದ ದೀರ್ಘಾವಧಿ ಕೃಷಿ ಸಾಲಗಳಿಗೆ 

ಬಡ್ಡಿ ಸಹಾಯಧನ ದರವನ್ನು ನಿಗದಿಪಡಿಸುವ ಕುರಿತು ಆದೇಶ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಿಒ 207 ಸಿಎಲ್‌ಎಸ್ 2014 , ದಿನಾಂಕ: 08 - 08 - 2014 . 

2 . ಸರ್ಕಾರದ ಆದೇಶ ಸಂಖ್ಯೆ : ಸಿಒ 160 ಸಿಎಲ್‌ಎಸ್ 2014 , ದಿನಾಂಕ: 07 - 06 - 2014 , 

3. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಆರ್‌ಸಿಎಸ್/ಎಲ್‌ಡಿಬಿ -2 /82 /2013 -14 , ದಿನಾಂಕ: 28.03 .2015 . 
ಪ್ರಸ್ತಾವನೆ: 

ಮೇಲೆ (1)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ರಾಜ್ಯದ ರೈತರಿಗೆ ಪತ್ತಿನ ಸಹಕಾರಿ ಸಂಸ್ಥೆಗಳು ಶೇ .3ರ ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಮತ್ತು 
ದೀರ್ಘಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳನ್ನು ನೀಡುವ ಯೋಜನೆಯನ್ನು 2014 - 15ನೇ ಸಾಲಿಗೆ ಮುಂದುವರೆಸಿ ಆದೇಶ 
ಹೊರಡಿಸಲಾಗಿರುತ್ತದೆ. 

ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2013 -14ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ , 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ಗಳು ರೈತರಿಗೆ ಶೇ . 3 ರ ಬಡ್ಡಿ ದರದಲ್ಲಿ ವಿತರಿಸಿದ ದೀರ್ಘಾವಧಿ ಸಾಲಗಳಿಗೆ ಶೇ . 10.50ರ 
ಬಡ್ಡಿ ಸಹಾಯಧನದ ದರವನ್ನು ನಿಗದಿಪಡಿಸಿ ಆದೇಶಿಸಲಾಗಿದೆ. 
ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 28 .03 .2015ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು 2014 - 15ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ 

ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ಗಳ ಮುಖಾಂತರ ಶೇ. 3ರ ಬಡಿ ದರದಲಿ 
ವಿತರಿಸಿದ ದೀರ್ಘಾವಧಿ ಕೃಷಿ ಸಾಲಗಳಿಗೆ ರಾಜ್ಯ ಸರ್ಕಾರವು ನೀಡಬೇಕಾದ ಸಹಾಯಧನದ ದರವನ್ನು ಶೇ . 11ರಂತೆ ನಿಗದಿಪಡಿಸಿ ಆದೇಶ ಹೊರಡಿಸಲು 
ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಆರ್ಥಿಕ ಇಲಾಖೆಯು ದಿನಾಂಕ: 17.06.2015ರ ಟಿಪ್ಪಣಿ ಸಂಖ್ಯೆ: ಆಇ 192 ವೆಚ್ಚ-2/2015ರ ಹಿಂಬರಹದಲ್ಲಿ 2014 -15ನೇ ಸಾಲಿನಲ್ಲಿ ರೈತರಿಗೆ 
ಶೇ .3ರ ಬಡ್ಡಿ ದರದಲ್ಲಿ ವಿತರಿಸಿದ ದೀರ್ಘಾವಧಿ ಸಾಲಗಳಿಗೆ ಶೇ . 10 .50ರ ಬಡ್ಡಿ ಸಹಾಯಧನದ ದರವನ್ನ ನಿಗದಿಪಡಿಸಲು ಸಹಮತಿ ನೀಡಿರುತ್ತದೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಹಿ 207 ಸಿಎಲ್‌ಎಸ್ 2014 , ಬೆಂಗಳೂರು, ದಿನಾಂಕ; 20 . 06 . 2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2014 - 15ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್ , ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ಗಳು ರೈತರಿಗೆ ಶೇ . 3 ರ ಬಡ್ಡಿ ದರದಲ್ಲಿ ವಿತರಿಸಿದ ದೀರ್ಘಾವಧಿ ಸಾಲಗಳಿಗೆ ಶೇ . 
10.50ರ ಬಡ್ಡಿ ಸಹಾಯಧನದ ದರವನ್ನು ನಿಗದಿಪಡಿಸಿ ಆದೇಶಿಸಲಾಗಿದೆ. 


PR . 402 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

೯೪೩ 
ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ: ಆಇ 192 ವೆಚ್ಚ -2/2015 ದಿನಾಂಕ: 17.06.2015ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
Sc. 25 

ಸರ್ಕಾರದ ಉಪ ಕಾರ್ಯದರ್ಶಿ , ಸಹಕಾರ ಇಲಾಖೆ. 

ಕಂದಾಯ ಸಚಿವಾಲಯ 
ವಿಷಯ : ಬಳ್ಳಾರಿ ಜಿಲ್ಲೆ, ಕೂಡ್ಲಿಗೆ ತಾಲ್ಲೂಕು, ಕೊಟ್ಟೂರು ಗ್ರಾಮದ ಸ. ನಂ . 1421, 1422 ಮತ್ತು 1423 ಪೈಕಿ ವಿಸ್ತೀರ್ಣ 

21.97 ಹೆಕ್ಟೇರ್ ( 54. 27 ಎಕರೆ) ಸರ್ಕಾರಿ ಜಮೀನನ್ನು ಪರಿಹಾರಾತ್ಮಕ ನೆಡುತೋಪು ಬೆಳೆಸಲು ಮೆ : ಹೆಚ್ 
ಎನ್ . ಪ್ರೇಮ್‌ಕುಮಾರ್ ಗಣಿಗುತ್ತಿಗೆ ಸಂಖ್ಯೆ: 2538 ಕಲ್ಲಹಳ್ಳಿ ಗ್ರಾಮ ಹೊಸಪೇಟೆ ತಾಲ್ಲೂಕು ಇವರ ಪರವಾಗಿ 

ಅರಣ್ಯ ಇಲಾಖೆಗೆ ವರ್ಗಾಯಿಸುವ ಬಗ್ಗೆ. 
ಓದಲಾಗಿದೆ: ಜಿಲ್ಲಾಧಿಕಾರಿ, ಬಳ್ಳಾರಿ ಜಿಲ್ಲೆ, ಇವರ ಪತ್ರ ಸಂಖ್ಯೆ: ಕಂ :ಭೂಮಿ/ ಸಿ & ಡಿ/ 09 / 2014 - 15 , ದಿನಾಂಕ: 30. 03. 2015 

ಮತ್ತು 30.04.2015 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ , ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಜಿಲ್ಲೆ , ಬಳ್ಳಾರಿ ಇವರು ಮೆ : ಹೆಚ್. ಎನ್ ಪ್ರೇಮ್ ಕುಮಾರ್, ಗಣಿಗುತ್ತಿಗೆ ಸಂಖ್ಯೆ: 2538 
ಕಲ್ಲಹಳ್ಳಿ ಗ್ರಾಮ ಹೊಸಪೇಟೆ ತಾಲ್ಲೂಕು ಇವರಿಗೆ ಸರ್ಕಾರದ ಆದೇಶದಂತೆ ಎಂ . ಎಲ್. ನಂ 2538, ದಿನಾಂಕ: 28.02.2007ರಲ್ಲಿ ಗಣಿ ಗುತ್ತಿಗೆ 
ಮಂಜೂರಾಗಿದ್ದು, ಸದರಿ ಜಮೀನು ಅರಣ್ಯ ಜಮೀನಾಗಿರುವುದರಿಂದ, ಅರಣ್ಯ ಜಮೀನಿಗೆ ಸಮಾನಾಂತರವಾಗಿ ಪರಿಹಾರಾತ್ಮಕ ನೆಡುತೋಪು ಬೆಳೆಸಲು 
ಬಳ್ಳಾರಿ ಜಿಲ್ಲೆ, ಕೂಡ್ಲಿಗೆ ತಾಲ್ಲೂಕಿನ ಕೊಟ್ಟುರು ಗ್ರಾಮದ ಸ. ನಂ 1421, 1422 ಮತ್ತು 1423ರಲ್ಲಿ ಅನುಕ್ರಮವಾಗಿ ವಿಸ್ತೀರ್ಣ 46.93, 7.02 ಮತ್ತು 6.40 
ಒಟ್ಟು 60 .35 ಜಮೀನಿನ ಪೈಕಿ 21 .97 ಹೆಕ್ಟೇರ್ (54 .26 ಎಕರೆ) ಜಮೀನನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಜಿಲ್ಲಾಧಿಕಾರಿ, ಬಳ್ಳಾರಿ ಇವರು ಬಳ್ಳಾರಿ ಜಿಲ್ಲೆ, ಕೂಡ್ಲಿಗೆ ತಾಲ್ಲೂಕು, ಕೊಟ್ಟುರು ಗ್ರಾಮದ ಸ. ನಂ . 1421 , ಸ. ನಂ 1422 ಮತ್ತು 1423ರಲ್ಲಿ 
ಅನುಕ್ರಮವಾಗಿ ವಿಸ್ತೀರ್ಣ 46. 93, 7.02 ಮತ್ತು 6.40 ಒಟ್ಟು ವಿಸ್ತೀರ್ಣ 60.35 ಎಕರೆ ಜಮೀನಿದ್ದು, ಖುಲ್ಲಾ ಇರುತ್ತದೆ. ಯಾವುದೇ 
ಅತಿಕ್ರಮಣವಾಗಿರುವುದಿಲ್ಲ. ನಮೂನೆ 50 ಮತ್ತು 53ರ ಅರ್ಜಿ ಬಾಕಿ ಇರುವುದಿಲ್ಲ. ಅಲ್ಲದೆ ಸರ್ಕಾರದ ಆದೇಶ ಸಂಖ್ಯೆ ಆರ್‌ಡಿ 51 ಎಲ್‌ಜಿಪಿ 81, ದಿನಾಂಕ: 
18 .08.1981ರನ್ವಯ ಸದರಿ ಜಮೀನುಗಳು ಲ್ಯಾಂಡ್ ಬ್ಯಾಂಕ್‌ನಲ್ಲಿ ಸೇರಿಸಿರುವುದಿಲ್ಲವಾದ್ದರಿಂದ ಸದರಿ ಜಮೀನುಗಳನ್ನು ಲ್ಯಾಂಡ್ ಬ್ಯಾಂಕ್‌ನಲ್ಲಿ 
ಸೇರಿಸಿಕೊಂಡು ಈ ಪೈಕಿ 21.97 ಹೆಕ್ಟೇರ್ (54.26 ಎಕರೆ) ಜಮೀನನ್ನು ಮೆ . ಹೆಚ್ . ಎನ್. ಪ್ರೇಮ್ ಕುಮಾರ್ ಗಣಿಗುತ್ತಿಗೆ ಸಂಖ್ಯೆ 2538, ಕಲ್ಲಹಳ್ಳಿ ಗ್ರಾಮ , 
ಹೊಸಪೇಟೆ ತಾಲ್ಲೂಕು ಇವರ ಪರವಾಗಿ ಪರಿಹಾರಾತ್ಮಕ ನೆಡುತೋಪು ಬೆಳೆಸಲು ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವ ಕುರಿತು ಪ್ರಸ್ತಾಪಿಸಿದ್ದಾರೆ . 
ಸದರಿ ಪ್ರಸ್ತಾವನೆಯನ್ನು ಕೂಲಕಂಷವಾಗಿ ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 28 ಎಲ್‌ಜಿಇ 2015 ಬೆಂಗಳೂರು, ದಿನಾಂಕ: 22. 06.2015 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬಳ್ಳಾರಿ ಜಿಲ್ಲೆ, ಕೂಡ್ಲಿಗೆ ತಾಲ್ಲೂಕು, ಕೊಟ್ಟೂರು ಗ್ರಾಮದ ಸ. ನಂ 1421ರಲ್ಲಿ 
46.93 ಎಕರೆ 1422ರಲ್ಲಿ 7.02 ಎಕರೆ ಮತ್ತು ಸ. ನಂ 1423ರಲ್ಲಿ 6.40 ಎಕರೆ ಒಟ್ಟು 60.35 ಎಕರೆ ಜಮೀನನ್ನು ಲ್ಯಾಂಡ್ ಬ್ಯಾಂಕ್ ಗೆ ಸೇರಿಸಿಕೊಂಡು ಈ 
ಪೈಕಿ 21.97 ಹೆಕ್ಟೇರ್ (54.26 ಎಕರೆ) ಜಮೀನನ್ನು ಮೆ . ಹೆಚ್. ಎನ್. ಪ್ರೇಮ್ ಕುಮಾರ್, ಗಣಿಗುತ್ತಿಗೆ ಸಂಖ್ಯೆ: 2538 , ಕಲ್ಲಹಳ್ಳಿ ಗ್ರಾಮ ಹೊಸಪೇಟೆ 
ತಾಲ್ಲೂಕು ಇವರ ಪರವಾಗಿ ಪರಿಹಾರಾತ್ಮಕ ನೆಡುತೋಪು ಬೆಳೆಸಲು ಈ ಕೆಳಕಂಡ ಷರತ್ತುಗಳೊಂದಿಗೆ ಅರಣ್ಯ ಇಲಾಖೆಗೆ ವರ್ಗಾಯಿಸಲು ಸರ್ಕಾರದ 
ಮಂಜೂರಾತಿಯನ್ನು ನೀಡಿ ಆದೇಶಿಸಿದೆ. 
ಷರತ್ತುಗಳು : 
1. ವರ್ಗಾವಣೆಯಾದ ಜಮೀನನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆರ್‌ಡಿ 27 ಎಲ್‌ಜಿಪಿ 2017, ದಿನಾಂಕ : 06.04 .2011ರ ಕಂಡಿಕೆ 6ರಂತೆ 

ಕ್ರಮವಹಿಸುವುದು. 
2. ವರ್ಗಾವಣೆ ಪಡೆದ ಇಲಾಖೆಗೆ ವರ್ಗಾಯಿಸಿದ ಜಮೀನಿನ ಅವಶ್ಯಕತೆ ಇಲ್ಲದೇ ಇದ್ದಲ್ಲಿ ಮರಳಿ ಕಂದಾಯ ಇಲಾಖೆಗೆ ವಾಪಸ್ಸು ಪಡೆಯತಕ್ಕದ್ದು. 
3. ವರ್ಗಾವಣೆಯಾದ ಜಮೀನನ್ನು ಅರಣ್ಯ ಇಲಾಖೆಯು ನೆಡುತೋಪು ಬೆಳೆಸುವ ಉದ್ದೇಶಕ್ಕಾಗಿ ಮಾತ್ರ ಉಪಯೋಗಿಸತಕ್ಕದ್ದು. 
4. ಪ್ರಸ್ತಾಪಿತ ಜಮೀನಿನಲ್ಲಿ ಜಾನುವಾರುಗಳು ಮೇಯುವಿಕೆಗೆ ಅವಕಾಶ ನೀಡತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮಹಾಂತೇಗೌಡ ಎಸ್ . ಎಲ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


PR, 403 


Sc. 25 


೯೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಭಾಗ ೧ 
ಕಂದಾಯ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ: ಕಂಇ 23 ಮುಆಬಿ 2014 ಬೆಂಗಳೂರು, ದಿನಾಂಕ: 06.06.2015 
ರಾಜ್ಯದ ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನಗಳನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಿ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿರುವ 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 87 ಮುಆಬಿ 2012 ದಿನಾಂಕ: 29.09. 2012ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲ್ಲೂಕಿನ ಅಧಿಸೂಚಿತ ಸಂಸ್ಥೆಗಳ 
ಪಟ್ಟಿಯಲ್ಲಿನ ಪುಟ ಸಂಖ್ಯೆ: 288ರಲ್ಲಿ ಕ್ರಮ ಸಂಖ್ಯೆ : 27ರಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ, ತಂತಿಗೋಡು ಗ್ರಾಮ , ಪುತ್ತೂರು ತಾಲ್ಲೂಕು, ದಕ್ಷಿಣ ಕನ್ನಡ 
ಜಿಲ್ಲೆ ” ಎಂದಿರುವುದನ್ನು “ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ, ಶಾಂತಿಗೋಡು ಗ್ರಾಮ , ಪುತ್ತೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ” ಎಂದು ಸೇರಿಸಿ 
ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಟಿ. ಜಯರಾಮೇಗೌಡ 
PR. 404 

ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc. 25 

ಕಂದಾಯ ಇಲಾಖೆ ( ಮುಜರಾಯಿ ) 
ಕಂದಾಯ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ : ಕಂಇ 27 ಮುಆಬಿ 2015 , ಬೆಂಗಳೂರು, ದಿನಾಂಕ: 06 .06.2015 
ರಾಜ್ಯದ ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನಗಳನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಿ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿರುವ 
ಸರ್ಕಾರದ ಆದೇಶ ಸಂಖ್ಯೆ : ಕಂಇ 87 ಮುಆಬಿ 2012 ದಿನಾಂಕ: 29. 09 .2012ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲ್ಲೂಕಿನ ಅಧಿಸೂಚಿತ ಸಂಸ್ಥೆಗಳ 
ಪಟ್ಟಿಯಲ್ಲಿನ ಪುಟ ಸಂಖ್ಯೆ : 290ರಲ್ಲಿ ಕ್ರಮ ಸಂಖ್ಯೆ: 11ರಲ್ಲಿ “ ಶ್ರೀ ಜಲದುರ್ಗಾ ದೇವಿ ದೇವಸ್ಥಾನ, ಬೆಳ್ಳಾರೆ ಗ್ರಾಮ , ಸುಳ್ಯ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 
ಎಂದಿರುವುದನ್ನು “ ಶ್ರೀ ಜಲದುರ್ಗಾ ದೇವಿ ದೇವಸ್ಥಾನ, ಪೆರುವಾಜೆ ಗ್ರಾಮ ಮತ್ತು ಅಂಚೆ ಸುಳ್ಯ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ” ಎಂದು ಸೇರಿಸಿ 
ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಟಿ. ಜಯರಾಮೇಗೌಡ 
PR. 405 

ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc. 25 

ಕಂದಾಯ ಇಲಾಖೆ ( ಮುಜರಾಯಿ) 

ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲೂಕು, ನಿಜಗಲ್ ಗ್ರಾಮದ ಶ್ರೀ ಮರಳು ಸಿದ್ದೇಶ್ವರ 

ದೇವಸ್ಥಾನವನ್ನು ಶ್ರೀ ಉದ್ದಾನ ವೀರಭದ್ರ ದೇವಸ್ಥಾನದ ಉಪ ದೇವಸ್ಥಾನ ಎಂದು ಸೇರಿಸುವ ಬಗ್ಗೆ . 
ಓದಲಾಗಿದೆ: ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ಸಂಖ್ಯೆ : ಎಡಿಎಂ 5 ಸಿಆರ್ 68/ 2014 - 15 , ದಿನಾಂಕ: 

24 - 04 - 2015 
ಪ್ರಸ್ತಾವನೆ: 

ಮೇಲೆ ಓದಲಾದ ಆಯುಕ್ತರು , ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ದಿನಾಂಕ: 24 - 04 - 2015ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ನೆಲಮಂಗಲ ತಾಲ್ಲೂಕು, ಸೋಂಪುರ ಹೋಬಳಿ, ದೇವರ ಹೊಸಹಳ್ಳಿ ಹಳೇ ನಿಜಗಲ್ ಗ್ರಾಮದ ಶ್ರೀ ಉದ್ದಾನ ವೀರಭದ್ರಸ್ವಾಮಿ ದೇವಸ್ಥಾನವು ಧಾರ್ಮಿಕ 
ದತ್ತಿ ಇಲಾಖೆಗೆ ಒಳಪಟ್ಟಿರುವ ಪ್ರವರ್ಗ ಸಿ ಅಧಿಸೂಚಿತ ಸಂಸ್ಥೆಯಾಗಿರುತ್ತದೆ. ಈ ದೇವಸ್ಥಾನದ ಪಕ್ಕದಲ್ಲಿಯೆ ಬಲಭಾಗದಲ್ಲಿ ಶ್ರೀ ಮರಳು ಸಿದ್ದೇಶ್ವರಸ್ವಾಮಿ 
ದೇವಾಲಯವಿದ್ದು, ಇದನ್ನು ಶ್ರೀ ಮರಳು ಸಿದ್ದೇಶ್ವರಸ್ವಾಮಿ ಮಠವೆಂದು ನಾಮಪಲಕಗಳನ್ನು ಅಳವಡಿಸಿಕೊಂಡು ಈ ದೇವಾಲಯದ ಹೆಸರಿನಲ್ಲಿ ಕೆಲವು 
ಖಾಸಗಿ ವ್ಯಕ್ತಿಗಳು ಸೇವಾ ಟ್ರಸ್ಟ್‌ನ್ನು ರಚಿಸಿಕೊಂಡು ಸಾರ್ವಜನಿಕರಿಂದ/ ಭಕ್ತಾಧಿಗಳಿಂದ ಹಣ ಸಂಗ್ರಹಿಸುತ್ತಿರುವುದು ತಿಳಿದು ಬಂದಿದೆ. ಶ್ರೀ ಉದ್ದಾನ 
ವೀರಭದ್ರಸ್ವಾಮಿ ದೇವಾಲಯಕ್ಕೆ ಸೇರಿದ ಜಾಗದಲ್ಲಿ ಶ್ರೀ ಮರಳು ಸಿದ್ದೇಶ್ವರಸ್ವಾಮಿ ದೇವಾಲಯವನ್ನು ನಿರ್ಮಿಸಿದ್ದು, ಶ್ರೀ ಮರಳು ಸಿದ್ದೇಶ್ವರಸ್ವಾಮಿ 
ದೇವಾಲಯವು ಶ್ರೀ ಉದ್ದಾನ ವೀರಭದ್ರಸ್ವಾಮಿ ದೇವಾಲಯದ ಉಪ ದೇವಾಲಯವೆಂದು ಕಂಡುಬಂದಿದ್ದು , ಕೂಡಲೇ ಶ್ರೀ ಮರಳು ಸಿದ್ದೇಶ್ವರಸ್ವಾಮಿ 
ದೇವಾಲಯವನ್ನು ಇಲಾಖಾ ವಶಕ್ಕೆ ಪಡೆಯುವಂತೆ ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರು ತಿಳಿಸಿರುತ್ತಾರೆ. 

ಈ ಬಗ್ಗೆ ಕಛೇರಿಯ ಆಗಮ ಪಂಡಿತರು ಸಲ್ಲಿಸಿರುವ ಸ್ಥಳ ಪರಿಶೀಲನಾ ವರದಿಯಲ್ಲಿ ಸದರಿ ದೇವಸ್ಥಾನವು ಕ್ರಿ.ಶ.1288 ( ಎ . ಡಿ) ಆಕಾಲದಲ್ಲಿ ಶಿವ 
ದೇವಾಲಯ ಮತ್ತು ವೀರಭದ್ರ ದೇವಾಲಯಗಳನ್ನು ಹೊಯ್ಸಳ ಅರಸರು ನಿರ್ಮಿಸಿ, ಪ್ರತಿಷ್ಠಾಪಿಸಿರುತ್ತಾರೆ. ಈ ದೇವಾಲಯಕ್ಕೆ ದೇವಾದಾಯ ಇನಾಂ 
ಭೂಮಿಯಿದ್ದು, ಸರ್ವೆ ನಂ . 118ರಲ್ಲಿ ಹಳೆ ನಿಜಗಲ್ ಗ್ರಾಮ , ಶ್ರೀ ವೀರಭದ್ರ ದೇವಾಲಯವೆಂದು 1969 - 70ರ ಪಹಣಿ ಪತ್ರಿಕೆಯಲ್ಲಿ ನಮೂದಾಗಿರುತ್ತದೆ. 
ಅಧಿಸೂಚಿತ ಸಂಸ್ಥೆಯಾದ ಶ್ರೀ ಉದ್ದಾನ ವೀರಭದ್ರೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೊಂದಿಕೊಂಡಂತೆ ಇತರ ಉಪ ದೇವಾಲಯಗಳಿದ್ದು, ಈ 
ದೇವಾಲಯಗಳು ಅಧಿಸೂಚಿತ ಪಟ್ಟಿಗೆ ಸೇರಿರುವುದಿಲ್ಲ . ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ 1997ರ 
ಕಲಂ 2(27) ಅನ್ವಯ ಈ ಉಪ ದೇವಾಲಯಗಳನ್ನು ಶ್ರೀ ಉದ್ದಾನ ವೀರಭದ್ರೇಶ್ವರಸ್ವಾಮಿ ದೇವಾಲಯದ ಉಪ ದೇವಾಲಯಗಳೆಂದು ಅಧಿಸೂಚನೆ 
ಹೊರಡಿಸಬಹುದಾಗಿದೆ. ಎಂದು ಆಗಮ ಪಂಡಿತರು ಹಾಗೂ ಕಾನೂನು ಸಮಾಲೋಚಕರು ಸಲಹೆ ನೀಡಿರುತ್ತಾರೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


୧୯୪ 


ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರ 
ವರದಿಗಳ ಮೇರೆಗೆ ಕಛೇರಿಯ ಆಗಮ ಪಂಡಿತರುಗಳ ಸ್ಥಳ ತನಿಖಾ ವರದಿ ಹಾಗೂ ಕಾನೂನು ಸಮಾಲೋಚಕರ ಅಭಿಪ್ರಾಯದ ಮೇರೆಗೆ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲೂಕು, ಸೋಂಪುರ ಹೋಬಳಿ ದೇವರ ಹೊಸಹಳ್ಳಿ ಹಳೇ ನಿಜಗಲ್ ಗ್ರಾಮದ ಶ್ರೀ ಉದ್ದಾನ ವೀರಭದ್ರಸ್ವಾಮಿ 
ದೇವಾಲಯದ ಉಪ ದೇವಾಲಯವಾದ ಶ್ರೀ ಮರಳು ಸಿದ್ದೇಶ್ವರಸ್ವಾಮಿ ದೇವಾಲಯವನ್ನು ಶ್ರೀ ಉದ್ದಾನ ವೀರಭದ್ರ ದೇವಾಲಯದ ಉಪ 
ದೇವಾಲಯವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 28 ಮುಆಬಿ 2015 , ಬೆಂಗಳೂರು, ದಿನಾಂಕ: 06ನೇ ಜೂನ್, 2015 . 
ಪ್ರಸ್ತಾವನೆಯಲ್ಲಿ ವಿವರಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲೂಕು ಸೋಂಪುರ ಹೋಬಳಿ, 
ದೇವರ ಹೊಸಹಳ್ಳಿ ಹಳೇ ನಿಜಗಲ್ ಗ್ರಾಮದ ಶ್ರೀ ಮರಳು ಸಿದ್ದೇಶ್ವರ ದೇವಸ್ಥಾನವನ್ನು ಶ್ರೀ ಉದ್ದಾನ ವೀರಭದ್ರಸ್ವಾಮಿ ದೇವಸ್ಥಾನದ ಉಪ ದೇವಸ್ಥಾನ 
ಎಂದು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ 1997ರ ಕಲಂ 2( 27) ಅನ್ವಯ ಅಧಿಸೂಚಿತ ಪಟ್ಟಿಯಲ್ಲಿ 
ಸೇರಿಸಿಕೊಳ್ಳಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಟಿ . ಜಯರಾಮೇಗೌಡ 
PR. 406 

ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc . 25 

ಕಂದಾಯ ಇಲಾಖೆ ( ಮುಜರಾಯಿ ) 

ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ನಗರ ದಕ್ಷಿಣ ತಾಲ್ಲೂಕು, ಮಡಿವಾಳ ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನವನ್ನು ಅಧಿಸೂಚಿತ 

ಪಟ್ಟಿಗೆ ಸೇರಿಸುವ ಕುರಿತು. 
ಓದಲಾಗಿದೆ: ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪತ್ರ ಸಂಖ್ಯೆ: ಎಡಿಎಂ 8 ಸಿಆರ್ 150/2010 - 11 ದಿನಾಂಕ : 23 

04 - 2015 
ಪ್ರಸ್ತಾವನೆ: 

ಮೇಲೆ ಓದಲಾದ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ದಿನಾಂಕ: 23 - 04 - 2015ರ ಪತ್ರದಲ್ಲಿ ಬೆಂಗಳೂರು ನಗರ , ದಕ್ಷಿಣ ತಾಲ್ಲೂಕು, 
ಮಡಿವಾಳ ಗ್ರಾಮದಲ್ಲಿರುವ ಶ್ರೀ ಮಾರಮ್ಮ ದೇವಾಲಯ ಮತ್ತು ದೇವಾಲಯಕ್ಕೆ ಸೇರಿದ ಚರ - ಸ್ಥಿರಾಸ್ತಿಗಳನ್ನು ಸರ್ಕಾರದ ವಶಕ್ಕೆ ಪಡೆಯುವಂತೆ ಭಕ್ತಾಧಿಗಳು 
ಹಾಗೂ ಗ್ರಾಮಸ್ಥರು ದೂರು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ದೂರಿನ ಕುರಿತು ಜಿಲ್ಲಾಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ ಇವರು ನೀಡಿರುವ ವರದಿಯಲ್ಲಿ 
ಶ್ರೀ ಮಾರಮ್ಮ ದೇವಸ್ಥಾನವನ್ನು ಸರ್ವೆ ನಂ . 50ರ ಜಾಗದಲ್ಲಿ ನಿರ್ಮಿಸಲಾಗಿರುತ್ತದೆ. ಈ ಜಾಗವು ಶ್ರೀ ಚನ್ನಾರೆಡ್ಡಿ ಇವರಿಗೆ ಸೇರಿದ್ದು, ದೇವಾಲಯಕ್ಕಾಗಿ ಸ್ವಲ್ಪ 
ಜಾಗವನ್ನು ದೇವಾಲಯಕ್ಕೆ ಬಿಟ್ಟುಕೊಟ್ಟಿರುತ್ತಾರೆ. ಸದರಿ ಜಾಗದಲ್ಲಿ ಅಂಗಡಿ/ ಮಳಿಗೆ ಮತ್ತು ಮನೆಗಳನ್ನು ನಿರ್ಮಿಸಿದ್ದು, ಇವುಗಳಿಂದ ಬರುವ ಬಾಡಿಗೆ, 
ಹುಂಡಿ, ಸೇವಾರ್ಥ , ಕಾಣಿಕೆಗಳನ್ನು ಹಾಗೂ ಒಡವೆ ಇತ್ಯಾದಿಗಳನ್ನು ಯಾವುದೇ ಲೆಕ್ಕ ಪತ್ರ ನಿರ್ವಹಿಸದೇ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಈರಪ್ಪ, 
ಕಾರ್ಯದರ್ಶಿ ಶ್ರೀ ಆರ್ . ವೆಂಕಟೇಶ್ ಹಾಗೂ ಅರ್ಚಕರಾದ ಶ್ರೀ ಪವನಕುಮಾರ್ ಎಂಬುವವರು ದುರುಪಯೋಗಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ 
ಸಾಬೀತಾಗಿರುತ್ತದೆ. ಯಾವ ಪ್ರಮಾಣದಲ್ಲಿ ಹಣ ದುರುಪಯೋಗವಾಗಿದೆ ಎಂಬ ಬಗ್ಗೆ ದೇವಾಲಯದಲ್ಲಿ ಯಾವುದೇ ಲೆಕ್ಕ ಪತ್ರಗಳನ್ನು ನಿರ್ವಹಿಸದೇ ಮತ್ತು 
ಬ್ಯಾಂಕ್‌ನ ನಲ್ಲಿ ಖಾತೆ ತೆರೆದು ವ್ಯವಹರಿಸದೇ ಇರುವುದರಿಂದ ನಿಖರವಾಗಿ ಮಾಹಿತಿ ಲಭ್ಯವಿರುವುದಿಲ್ಲವೆಂದು ವರದಿಯಲ್ಲಿ ತಿಳಿಸಿರುತ್ತಾರೆ. 

ಸದರಿ ದೇವಸ್ಥಾನವನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳೂ ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ 1997ರ ಕಾಯ್ದೆಯ ಸೆಕ್ಷನ್ 
42 ಮತ್ತು 43 ರನ್ವಯ ಸರ್ಕಾರದ ವಶಕ್ಕೆ ಏಕೆ ಪಡೆಯಬಾರದು ? ಎಂಬ ಬಗ್ಗೆ ಒಂದು ತಿಂಗಳೊಳಗಾಗಿ ಲಿಖಿತ ಸಮಜಾಯಿಷಿಯನ್ನು ದಾಖಲೆಗಳೊಂದಿಗೆ 
ಸಲ್ಲಿಸುವಂತೆ ತಿಳಿಸಿ, ದೇವಸ್ಥಾನದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಅರ್ಚಕರಿಗೆ ಆಯುಕ್ತಾಲಯದಿಂದ ದಿನಾಂಕ: 25 .02.2015ರಂದು ಕಾರಣ ಕೇಳುವ 
ನೋಟೀಸ್ ಜಾರಿ ಮಾಡಲಾಗಿದೆ. ಸದರಿಯವರುಗಳು ಈವರೆಗೆ ಯಾವುದೇ ಲಿಖಿತ ಸಮಜಾಯಿಸಿಯನ್ನು ನೀಡಿರುವುದಿಲ್ಲ . ಆದುದರಿಂದ ಸದರಿ 
ದೇವಸ್ಥಾನವನ್ನು ಕಾಯ್ದೆ ಸೆಕ್ಷನ್ 42 ಮತ್ತು 43 ರನ್ವಯ ಘೋಷಿತ ಸಂಸ್ಥೆಯನ್ನಾಗಿ ಘೋಷಿಸಿ ಆದೇಶ ಹೊರಡಿಸುವಂತೆ ಆಯುಕ್ತರು, ಧಾರ್ಮಿಕ ದತ್ತಿ 
ಇಲಾಖೆ ಇವರು ಕೋರಿರುತ್ತಾರೆ. 
ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಇವರ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 23 ಮುಆಬಿ 2015, ಬೆಂಗಳೂರು, ದಿನಾಂಕ: 6ನೇ ಜೂನ್, 2015. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಂಗಳೂರು ನಗರ, ದಕ್ಷಿಣ ತಾಲ್ಲೂಕು, ಮಡಿವಾಳ ಗ್ರಾಮದ ಶ್ರೀ ಮಾರಮ್ಮ 
ದೇವಾಲಯವನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ 1997 ರ ಕಾಯ್ದೆ ಸೆಕ್ಷನ್ 42 ಮತ್ತು 
43ರನ್ವಯ ಘೋಷಿತ ಸಂಸ್ಥೆಯನ್ನಾಗಿ ಘೋಷಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಸಿ. ಟಿ. ಜಯರಾಮೇಗೌಡ 
PR. 407 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC. 25 

ಕಂದಾಯ ಇಲಾಖೆ ( ಮುಜರಾಯಿ ) 


೯೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಭಾಗ ೧ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ : ಪಸಂಮೀ 99 ಮೀಣ2015 ಬೆಂಗಳೂರು, ದಿನಾಂಕ: 19 - 06 - 2015 . 
ಆದೇಶ ಸಂಖ್ಯೆ: ಪಸಂಮೀ / 25/ ಮೀಇಇ /2013, ದಿನಾಂಕ: 21 - 06 - 2014 ಅನುಬಂಧ-1ರಲ್ಲಿರುವ ಅಂಶ -6ನ್ನು ಮುಂದುವರೆಸುತ್ತಾ, 
ಮೀನುಗಾರಿಕೆ ಸಹಕಾರ ಸಂಘಗಳ ಆರ್ಥಿಕ ಸ್ಥಿತಿಯನ್ನು ದೃಢೀಕರಿಸಲು ಬ್ಯಾಂಕ್ ಖಾತೆಯ ಪಾಸ್ ಪುಸ್ತಕದ ದೃಢೀಕೃತ ಪ್ರತಿ ಪ್ರಕಾರ ಬ್ಯಾಂಕ್ ಖಾತೆಯಲ್ಲಿ 
ಈ ಕೆಳಕಂಡ ಮೂಲಗಳಿಂದ ಹಣ ಸ್ವೀಕೃತಿ ಆಗಿದ್ದಲ್ಲಿ ಮಾತ್ರ ಒಪ್ಪಿಕೊಳ್ಳತಕ್ಕದ್ದು. 

(1) ಸದಸ್ಯರಿಂದ ಹೆಚ್ಚುವರಿಯಾಗಿ ಷೇರು ಬಂಡವಾಳದ ಮುಖಾಂತರ 
(2) ಸರ್ಕಾರದ ವಾಣಿಜ್ಯ ಬ್ಯಾಂಕ್‌ಗಳು/ಸಹಕಾರಿ ಬ್ಯಾಂಕ್‌ಗಳು /ಗ್ರಾಮೀಣ ಬ್ಯಾಂಕ್‌ಗಳ ಸಾಲದ ಮುಖಾಂತರ. 
(3) ಸಂಘದ ಸದಸ್ಯರ ಮಧ್ಯ “ ಸ್ವಸಹಾಯ ಸಂಘಗಳನ್ನು ರಚಿಸಿ ತನ್ನ ಸದಸ್ಯರ “ ಸ್ವಸಹಾಯ ಗುಂಪುಗಳಿಂದ ” ಸಾಲ ಪಡೆದುಕೊಳ್ಳುವ 

ಮುಖಾಂತರ 

ಯಾವುದೇ ಕಾರಣಕ್ಕೂ ಮೀನುಗಾರರ ಸಹಕಾರ ಸಂಘವು ಖಾಸಗಿ ಬಂಡವಾಳದಾರರಿಂದಾಗಲಿ, ಮೀನು ವರ್ತಕರಿಂದಾಗಲಿ ಅಥವಾ ಇನ್ನಿತರ 
ಖಾಸಗಿ ಸದಸ್ಯರಿಂದಾಗಲಿ ಠೇವಣಿ ಪಡೆದು ದುಡಿಯುವ ಬಂಡವಾಳವನ್ನಾಗಿ ತೋರಿಸುವುದನ್ನು ಒಪ್ಪಿಕೊಳ್ಳುವಂತದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಶ್ಮಿ ಶಿವಶಂಕರ ಪೋಳ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR, 408 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀನುಗಾರಿಕೆ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಶ್ರೀಮತಿ ಸುಧಾಸ್ವಾಮಿ , ಚೀಪ್ ಸೈಂಟಿಫಿಕ್ ಆಫೀಸರ್ , ಶ್ರೀ ಪಿ. ಮೊಹಮ್ಮದ್ ಸೈಫುದ್ದೀನ್ ರುಬ್ಬಾನಿ ಸೈಂಟಿಫಿಕ್ ಆಫೀಸರ್ 

ಹಾಗೂ ಶ್ರೀ ಗಿರೀಶ್ ಎಂ . ಕೆ. ಜ್ಯೂನಿಯರ್ ಸೈಂಟಿಫಿಕ್ ಆಫೀಸರ್ ಔಷಧ ಪರೀಕ್ಷಾ ಪ್ರಯೋಗಾಲಯ ಬೆಂಗಳೂರು, 

ಇವರ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಮರುಸ್ಥಾಪಿಸುವ ಬಗ್ಗೆ . 
ಓದಲಾಗಿದೆ: 1. ಪತ್ರ ಸಂಖ್ಯೆ : Compt/UPLOK -2/ Misc-735/2014 Dated: 13.08.2014. 

ಔಷಧ ನಿಯಂತ್ರಕರ ಪತ್ರ ಸಂಖ್ಯೆ: ಔನಿಇ/22 / ಡಿಸಿಪಿ 2014 - 15 ದಿನಾಂಕ: 08 .09 . 2014. 
3. ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 181 ಐಎಂಎಂ 2014 ದಿನಾಂಕ: 30. 09 .2014 . 
4 . ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 181 ಐಎಂಎಂ 2014 ದಿನಾಂಕ: 09.10 .2014 ಮತ್ತು 17.11 .2014, 
5. ಪತ್ರ ಸಂಖ್ಯೆ: Compt/UPLOK/BCD/1365/2015D 

6. ಔಷಧ ನಿಯಂತ್ರಕರ ಪತ್ರ ಸಂಖ್ಯೆ: ಔನಿಇ/595/ ಸಿಬ್ಬಂದಿ/ 2014 -15 ದಿನಾಂಕ: 23/04 /2015 
ಪ್ರಸ್ತಾವನೆ: 

- ಮಾನ್ಯ ಉಪ ಲೋಕಾಯುಕ್ತ ಕರ್ನಾಟಕ ಬೆಂಗಳೂರು ರವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಶ್ರೀಮತಿ ಸುಧಾಸ್ವಾಮಿ ಚೀಪ್ 
ಸೈಂಟಿಫಿಕ್ ಆಫೀಸರ್, ಶ್ರೀ ಮೊಮಮದ್ ಸೈಫುದ್ದೀನ್ ರುಬಾನಿ ಸೈಂಟಿಫಿಕ್ ಆಫೀಸರ್ ಹಾಗೂ ಶ್ರೀ ಗಿರೀಶ್ ಎಂ . ಕೆ ಜೂನಿಯರ್ ಸೈಂಟಿಫಿಕ್ ಆಫಿ 
ಔಷಧ ಪರೀಕ್ಷಾ ಪ್ರಯೋಗಾಲಯ ಬೆಂಗಳೂರು ಇವರುಗಳು ಕರ್ತವ್ಯ ಲೋಪ ಎಸಗಿರುವ ಹಿನ್ನೆಲೆಯಲ್ಲಿ ನಿಯಮಾನುಸಾರ ಕ್ರಮ ವಹಿಸುವಂತೆ ತಿಳಿಸಿರುವ 
ಹಿನ್ನೆಲೆಯಲ್ಲಿ ಸದರಿ ಅಧಿಕಾರಿಗಳ ವಿರುದ್ದ ಔಷಧ ನಿಯಂತ್ರಣ ಇಲಾಖೆಯು ತನಿಖೆ ನಡೆಸಿ ಸದರಿ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿರುವ 
ಹಿನ್ನೆಲೆಯಲ್ಲಿ ಸದರಿ ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಿ ಇವರುಗಳ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ 
ಪತ್ರದಲ್ಲಿ ಔಷಧ ನಿಯಂತ್ರಕರು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

- ಶ್ರೀಮತಿ ಸುಧಾಸ್ವಾಮಿ ಚೀಪ್ ಸೈಂಟಿಫಿಕ್ ಆಫೀಸರ್, ಶ್ರೀ ಮೊಹಮ್ಮದ್ ಸೈಫುದ್ದೀನ್ ರುಬ್ಬಾನಿ ಸೈಂಟಿಫಿಕ್ ಆಫೀಸರ್ ಹಾಗೂ ಶ್ರೀ ಗಿರೀಶ್ 
ಎಂ . ಕೆ. ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಔಷಧ ಪರೀಕ್ಷಾ ಪ್ರಯೋಗಾಲಯ ಬೆಂಗಳೂರು ಇವರುಗಳು ಕರ್ತವ್ಯ ಲೋಪ ಎಸಗಿರುವುದು ಮೇಲ್ನೋಟಕ್ಕೆ 
ಸಾಬೀತಾದ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಆದೇಶದಲ್ಲಿ ಸದರಿ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತ್ತುಗೊಳಿಸಿದೆ. ತದನಂತರ 
ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಆದೇಶದಲ್ಲಿ ಸದರಿ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಕರ್ನಾಟಕ ನಾಗರೀಕ ಸೇವಾ 
( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 14ಎ ರನ್ವಯ ಪ್ರಕರಣವನ್ನು ಮಾನ್ಯ ಕರ್ನಾಟಕ ಲೋಕಾಯುಕ್ತ ರವರಿಗೆ 
ವಹಿಸಲಾಗಿದೆ. 

- ಶ್ರೀಮತಿ ಸುಧಾಸ್ವಾಮಿ ಚೀಪ್ ಸೈಂಟಿಫಿಕ್ ಆಫೀಸರ್, ಶ್ರೀ ಮೊಹಮ್ಮದ್ ಸೈಫುದ್ದೀನ್ ರುಬ್ಬಾನಿ ಸೈಂಟಿಫಿಕ್ ಆಫೀಸರ್ ಹಾಗೂ ಶ್ರೀ ಗಿರೀಶ್ 
ಎಂ . ಕೆ. ಜ್ಯೂನಿಯರ್ ಸೈಂಟಿಫಿಕ್ ಆಫೀಸರ್ ಔಷಧ ಪರೀಕ್ಷಾ ಪ್ರಯೋಗಾಲಯ ಬೆಂಗಳೂರು ಇವರುಗಳು ಇಲಾಖಾ ಮುಖ್ಯಸ್ಥರಿಗೆ ಮತ್ತು ಸರ್ಕಾರಕ್ಕೆ 
ಮನವಿ ಸಲ್ಲಿಸಿ ಇವರುಗಳ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಮುರುಸ್ಥಾಪಿಸುವಂತೆ ದಿನಾಂಕ: 27 - 11 - 2014 , 17.12.2014 ಮತ್ತು 08.12 .2014ರಲ್ಲಿ 
ಕೋರಿದ್ದರು. ಈ ಬಗ್ಗೆ ದಿನಾಂಕ: 11.03.2015ರ ಸರ್ಕಾರಿ ಪತ್ರದಲ್ಲಿ ನಿಬಂಧಕರು ಕರ್ನಾಟಕ ಲೋಕಾಯುಕ್ತ ಇವರ ಅಭಿಪ್ರಾಯವನ್ನು ಕೋರಲಾಗಿತ್ತು. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

೯೪೭ 
ಸದರಿ ಅಧಿಕಾರಿಗಳನ್ನು ಸೇವೆಗೆ ಮರುಸ್ಥಾಪಿಸುವ ಬಗ್ಗೆ ಸರ್ಕಾರದ ಹಂತದಲ್ಲಿಯೇ ಕ್ರಮವಹಿಸಬಹುದೆಂದು ಮಾನ್ಯ ಕರ್ನಾಟಕ ಉಪಲೋಕಾಯುಕ್ತ 
ಬೆಂಗಳೂರು ರವರು ಮೇಲೆ ಓದಲಾದ ಕ್ರಮ ಸಂಖ್ಯೆ: (5) ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (6) ರ ಪತ್ರದಲ್ಲಿ ಶ್ರೀಮತಿ ಸುಧಾಸ್ವಾಮಿ ಚೀಪ್ ಸೈಂಟಿಫಿಕ್ ಆಫೀಸರ್‌, ಶ್ರೀ ಮೊಹಮ್ಮದ್ ಸೈಫೂದ್ದೀನ್ ರುಬ್ಬಾನಿ 
ಸೈಂಟಿಫಿಕ್ ಆಫೀಸರ್ ಹಾಗೂ ಶ್ರೀ ಗಿರೀಶ್ ಎಂ . ಕೆ ಜ್ಯೂನಿಯರ್ ಸೈಂಟಿಫಿಕ್ ಆಫೀಸರ್ ಔಷಧ ಪರೀಕ್ಷಾ ಪ್ರಯೋಗಾಲಯ ಬೆಂಗಳೂರು ಇವರುಗಳು 
ಅಮಾನತ್ತಿನಲ್ಲಿ 06 ತಿಂಗಳ ಅವಧಿಯನ್ನು ಪೂರ್ಣಗೊಳಿಸಿರುವುದರಿಂದ, ಇಲಾಖಾ ವಿಚಾರಣೆ ಪ್ರಾರಂಭವಾಗದಿರುವುದರಿಂದ, ಜೀವನಾಂಶ ಭತ್ಯೆಯನ್ನು 
ಶೇ .50 ರಿಂದ ಶೇ . 75ಕ್ಕೆ ಹೆಚ್ಚಿಸಬೇಕಾಗಬಹುದಾದ ಸಾಧ್ಯತೆ ಇದ್ದು, ಆಡಳಿತಾತ್ಮಕ ದೃಷ್ಟಿಯಿಂದ ಸದರಿಯವರುಗಳನ್ನು ಸೇವೆಯಲ್ಲಿ ಪುನರ್ ಸ್ಥಾಪಿಸುವುದು 

ಷಧ ನಿಯಂತ್ರಕರು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. ಸರ್ಕಾರವು ಔಷಧ ನಿಯಂತ್ರಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿ, ಸದರಿ ಅಧಿಕಾರಿಗಳ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಮರುಸ್ಥಾಪಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 181 ಐಎಂಎಂ 2014 ಬೆಂಗಳೂರು ದಿನಾಂಕ: 16.06.2015 
ಪ್ರಸ್ತಾವನೆಯ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಸುಧಾಸ್ವಾಮಿ ಚೀಪ್ ಸೈಂಟಿಫಿಕ್ ಆಫೀಸರ್, ಶ್ರೀ ಮೊಹಮ್ಮದ್ ಸೈಫುದ್ದೀನ 
ರುಬ್ಬಾನಿ ಸೈಂಟಿಫಿಕ್ ಆಫೀಸರ್ ಹಾಗೂ ಶ್ರೀ ಗಿರೀಶ್ ಎಂ .ಕೆ. ಜ್ಯೂನಿಯರ್ ಸೈಂಟಿಫಿಕ್ ಆಫೀಸರ್‌ ಔಷಧ ಪರೀಕ್ಷಾ ಪ್ರಯೋಗಾಲಯ ಬೆಂಗಳೂರು 
ಇವರುಗಳ ಅಮಾನತ್ತನ್ನು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ ನಿಯಮ 10 5) ( ಸಿ) ರನ್ವಯ 
ತೆರವುಗೊಳಿಸಿ, ಇಲಾಖಾ ವಿಚಾರಣಾ ಕಾಯ್ದಿರಿಸಿ, ಸೇವೆಗೆ ಪುನರ್ ಸ್ಥಾಪಿಸಲಾಗಿದೆ. 

ಮುಂದುವರೆದು ಸದರಿ ಅಧಿಕಾರಿಗಳನ್ನು ಈ ಕೆಳಕಂಡಂತೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕ್ರ. ಸಂ ಹೆಸರು ಮತ್ತು ಪದನಾಮ 

ಸ್ಥಳ ನಿಯುಕ್ತಿಗೊಳಿಸಿದ ಕಛೇರಿ 
ಶ್ರೀಮತಿ ಸುಧಾಸ್ವಾಮಿ ಚೀಫ್ ಸೈಂಟಿಫಿಕ್ | ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ ಬಳ್ಳಾರಿ ಇಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಚೀಫ್ 
ಆಫೀಸರ್ 

ಸೈಂಟಿಫಿಕ್ ಆಫೀಸರ್ ಶ್ರೀ ಎಸ್. ಎನ್ . ಶಿವಶಂಕರ ಇವರ ಜಾಗಕ್ಕೆ . 
ಶ್ರೀ ಪಿ . ಮೊಹಮ್ಮದ್ ಸೈಫುದ್ದೀನ್ ಬೆಂಗಳೂರು ಸರ್ಕಾರಿ ಔಷಧ ವಿಜ್ಞಾನಗಳ ಮಹಾ ವಿದ್ಯಾಲಯ ( ಜಿ. ಸಿ. ಪಿ) ಇಲ್ಲಿ ಖಾಲಿ ಇರುವ 
ರುಬ್ಬಾನಿ , ಸೈಂಟಿಫಿಕ್ ಆಫೀಸರ್. ಉಪನ್ಯಾಸಕರ ಹುದ್ದೆಗೆ ನಿಯೋಜನೆ ಮೇಲೆ ಒಂದು ದಿನ ಔಷಧ ನಿಯಂತ್ರಣ ಕಛೇರಿಯಲ್ಲಿ 

ಕರ್ತವ್ಯಕ್ಕೆ ಹಾಜರಾಗಿ ಮರು ದಿನ ನಿಯೋಜನೆ ಹುದ್ದೆಯಲ್ಲಿ ಕಾರ್ಯಭಾರ ವಹಿಸಿಕೊಳ್ಳತಕ್ಕದ್ದು. 
| ಶ್ರೀ ಗಿರೀಶ್ ಎಂ . ಕೆ ಜೂನಿಯರ್‌ | ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ ಬಳ್ಳಾರಿ ಇಲ್ಲಿ ಖಾಲಿ ಇರುವ ಜ್ಯೂನಿಯರ್ 
ಸೈಂಟಿಫಿಕ್ ಆಫೀಸರ್ 

ಸೈಂಟಿಫಿಕ್ ಆಫೀಸರ್ ಹುದ್ದೆಗೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಕಮಲಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 409 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
Sc. 20 

( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಕರ್ನಾಟಕ ಸರ್ಕಾರ ಸಚಿವಾಲಯದ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿನ 

ವಿಶೇಷಾಧಿಕಾರಿ (ನಬಾರ್ಡ್ ) ಹುದ್ದೆಯನ್ನು ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 35 ಸಸಿವಿ 2006, ದಿನಾಂಕ: 08.06.2006. 

2 . ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 400 ಸಉಸೇ 2014 , ದಿನಾಂಕ: 13.11. 2014. 

3. ಲೋಕೋಪಯೋಗಿ ಇಲಾಖೆಯ ಕಡತ ಸಂಖ್ಯೆ : ಲೋಇ123 ಸೇಸಎ 2014 . 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ: 08.06.2006ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ವಿಶೇಷಾಧಿಕಾರಿ ( ನರ್ಬಾರ್ಡ್) ಹುದ್ದೆಯನ್ನು ಒಂದು ವರ್ಷದ ಅವಧಿಗೆ 
ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. ನಂತರ ಕಾಲಕಾಲಕ್ಕೆ ಸದರಿ ಹುದ್ದೆಯನ್ನು ಮುಂದುವರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಸರ್ಕಾರದ 
ಆದೇಶದಲ್ಲಿ ಸದರಿ ಹುದ್ದೆಯನ್ನು ದಿನಾಂಕ: 08.06.2014 ರಿಂದ ಒಂದು ವರ್ಷದ ಅವಧಿಗೆ ಮುಂದವರಿಸಲಾಗಿದೆ . ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿ, ನಬಾರ್ಡ್ ಯೋಜನೆಯಡಿ ಇನ್ನು ಸುಮಾರು 270 ಕೋಟಿ ರೂ . ಮೊತ್ತದ 
512 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಪ್ರಸ್ತುತ ಸಾಲಿನಲ್ಲಿ 300 ಕೋಟಿ ರೂ . ಮೊತ್ತದ ಹೊಸ ಕಾಮಗಾರಿಗಳ ಪ್ರಸ್ತಾವನೆ ತಯಾರಿಕೆ ಹಾ 
ಮರುಪಾವತಿ ಇತ್ಯಾದಿ ಕ್ರಮಗಳನ್ನು ಜರುಗಿಸುವ ಸಲುವಾಗಿ, ವಿಶೇಷಾಧಿಕಾರಿ ( ನಬಾರ್ಡ್) ಹುದ್ದೆಯನ್ನು ದಿನಾಂಕ: 08.06.2015 ರಿಂದ ಮತ್ತೆ ಎರಡು 
ವರ್ಷಗಳ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರಿಸುವಂತೆ ಕೋರಿರುತ್ತಾರೆ . ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 223 ಸಉಸೇ 2015, ಬೆಂಗಳೂರು, ದಿನಾಂಕ: 16ನೇ ಜೂನ್, 2015 


R .N .I. No . KARBIL /2001/47147 POSTAL REGN. No . RNP/KA/BGS/2202/2014 - 16 

Licensed to post without prepayment WPP No . 297 
೯೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೮, ೨೦೧೫ 


ಭಾಗ ೧ 


ಕರ್ನಾಟಕ ಸರ್ಕಾರ ಸಚಿವಾಲಯದ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ವಿಶೇಷಾಧಿಕಾರಿ ( ನಬಾರ್ಡ್) 
ಹುದ್ದೆಯನ್ನು ದಿನಾಂಕ: 07 - 06 - 2015 ರಿಂದ ಮತ್ತೆ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ: 10 - 07 - 1996ರಲ್ಲಿ ಇಲಾಖಾ ಪ್ರಧಾನ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಲಾಗಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR, 410 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 6) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ 

( ಪರಿಸರ ಮತ್ತು ಜೀವಿಶಾಸ್ತ್ರ ) ಹುದ್ದೆಯನ್ನು ಮುಂದುವರೆಸುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 121 ಸಉಸೇ 2014, ದಿನಾಂಕ: 15.05. 2014 . 

2 . ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಯವರ ಅರೆ ಸರ್ಕಾರಿ ಪತ್ರ 

ಸಂಖ್ಯೆ: ಎಫ್ಇ ಇ 79 ಎಸಿಎಸ್ 2015 , ದಿನಾಂಕ: 19 - 05 - 2015 . 
ಪ್ರಸ್ತಾವನೆ : 

ಕರ್ನಾಟಕ ಸರ್ಕಾರ ಸಚಿವಾಲಯದ ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ( ಪರಿಸರ ಮತ್ತು ಜೀವಿಶಾಸ್ತ್ರ) 
ಹುದ್ದೆಯನ್ನು ತಾತ್ಕಾಲಿಕವಾಗಿ ಸೃಜಿಸಿ ಕಾಲಕಾಲಕ್ಕೆ ಮುಂದುವರೆಸಲಾಗಿದೆ ಮೇಲೆ ಕ್ರಮಾಂಕ (1)ರಲ್ಲಿ ಓದಲಾದ ದಿನಾಂಕ: 15 . 05 . 2014ರ ಆದೇಶದಲ್ಲಿ ಸದರಿ 
ಹುದ್ದೆಯನ್ನು ದಿನಾಂಕ: 01- 04 - 2014 ರಿಂದ 31 -03- 2015 ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಲಾಗಿದೆ. 

ಮೇಲೆ ಕ್ರಮಾಂಕ ( 2) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಹಾಗೂ ಅರೆ ಸರ್ಕಾರಿ ಪತ್ರದಲ್ಲಿ ಕೋರಿರುವಂತೆ ಸರ್ಕಾರದ ಕಾರ್ಯದರ್ಶಿ 
( ಪರಿಸರ ಮತ್ತು ಜೀವಿಶಾಸ್ತ್ರ ) ಹುದ್ದೆಯು ಅವಶ್ಯಕವಾಗಿರುವುದರಿಂದ ಈ ಹುದ್ದೆಯನ್ನು ಶಾಶ್ವತ ಹುದ್ದೆಯನ್ನಾಗಿ ಪರಿವರ್ತಿಸುವ ಬದಲಾಗಿ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ದಿನಾಂಕ: 01.04.2015ರಿಂದ 31- 03 - 2016ರವರೆಗೆ ಮುಂದುವರೆಸುವಂತೆ ಕೋರಲಾಗಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 77 ಸಉಸೇ 2015 , ಬೆಂಗಳೂರು, ದಿನಾಂಕ: 16ನೇ ಜೂನ್, 2015 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ( ಪರಿಸರ ಮತ್ತು ಜೀವಿಶಾಸ್ತ್ರ ) 
ಹುದ್ದೆಯನ್ನು ದಿನಾಂಕ: 01 - 04 - 2015 ರಿಂದ 31- 03 - 2016 ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಿ ಆದೇಶಿಸಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 96 , ದಿನಾಂಕ: 10 - 07 - 1996ರಲ್ಲಿ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ 
ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR, 411 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -6) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


